


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ ಬೆಂಗಳೂರು, ಗುರುವಾರ, ಮಾರ್ಚ್‌ ೧೯, ೨೦೧೫ (ಫಾಲ್ಗುಣ ೨೮, ಶಕ ವರ್ಷ ೧೯೩೬) ಸಂಚಿಕೆ ೧೨ 
Volume 150 Bangalore, Thursday, March 19, 2015 (Phalguna 28, Shaka Varsha 1936) Issue 12 
ಭಾಗ ೫ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


KARNATAKA PUBLIC SERVICE COMMISSION , 'UDYOGA SOUDHA' BENGALURU - 1 
NOTIFICATION 
No. PSC 23 RT(4)B/2014, Dated : 27/01/15 


In pursuance of this Office Notification No. PSC 1 RT(4)B-1/2014 dated:25/09/2014,the Provisional Select List of candidates 
for 09(Backlog)posts of PHYSICIAN (UNANI) in the Department of AYUSH prepared on the basis of Rule 6 of Karnataka State Civil 
Services (Unfilled Vacancies Reserved for Scheduled Castes and Scheduled Tribes)(Special Recruitment) Rules,2001,was published 
vide Notification of even number dated 29/12/2014 inviting objections, if any,from candidates within 15 days of its publication. No 
objections have been received and the final selection list is hereby published for information of the candidates. 

Appointing Authority . : Government 


Name of the Department : AYUSH 





SL. 


NO NAME OF THE CANDIDATE D_O_B RESVN. | QUALIFICATION MARKS 





MAIN LIST 
1 MANJU K(2500034) #663, NANDA GOKULA MAHAL 07/07/82 50/// B.U.M.S 64.07 
7TH MAIN, 7TH CROSS, 9TH BLOCK 
NAGARBHAVI 2ND STAGE BENGALURU 560072 
2 HARISH M(2500036) 01/05/84 ST B.U.M.S 57.60 
S/O MUDALAGIRIYAPPA - TEACHER 

SRIHARI NILAYA  SHANTHI NAGARA MAIN ROAD 
GOODS SHED COLONY TUMKUR TUMKUR 572102 
3 CHITRAPRIYA M H(2500016) 13/03/86 50/// B.U.M.S 67.49 
#28 7TH MAIN 15TH CROSS 
SUBBARAJU LAYOUT LAKKASANDRA 
BENGALURU 560 030 BENGALURU 

4 GANGA(2500025) 25/04/86 50/// B.U.M.S 65.44 
DR.GANGA 0/೦ RAVIKUMAR V BAJANTRI 
P K NAGAR NEAR LAXMI TEMPLE 
AT/POST -MUDDEBIHAL VIJAYAPURA 

5 AVINASH R(2500011) 13/05/86 SC B.U.M.S 65.23 
NO 16 BENAKA ENCLAVE 

FLAT #103 3RD CROSS 2ND BLOCK 

HBR LAYOUT SPECIAL POLICE STATION ROAD 
NEAR BDA COMPLEX BENGALURU 






































(೧೮೯) 


೧೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೯, ೨೦೧೫ ಭಾಗ ೫ 











ಚ NAME OF THE CANDIDATE D_O_B RESVN. | QUALIFICATION MARKS 
6 GEETHA B N(2500018) 05/05/86 SC B.U.M.S 64.93 


GEETHA BN D/O NARASIMHAMURTHY 

#28/1 FIRST FLOOR 3RD CROSS 13TH MAIN 
VIJAYANAGAR BENGALURU 560040 BENGALURU 
7 MANJUNATH B T(2500029) 19/11/87 SC B.U.M.S 59.70 
#25/5. 14TH CROSS. 

PIPELINE VIJAYANAGAR BENGALURU 


























MANOJ KUMAR MEENA I.A.S 


Secretary 
PR. 45 Karnataka Public Service Commission. 
50. 30 Bengaluru. 
KARNATAKA PUBLIC SERVICE COMMISSION , 'UDYOGA SOUDHA' BENGALURU -1 


NOTIFICATION 
No. PSC 08 RT(4)B 2012, Dated : 10/02/15 

In pursuance of this Office Notification No. R(2)310/2012-13/PSC dated:09/01/13 and corrigendum dated 14-02-2013 the 
Provisional Select List of candidates for 5 posts of Senior Assistant Director of Information in the Department of Information prepared 
on the basis of Rule 8(2) of Karnataka Civil Services (Direct Recruitment by Competitive Examinations and Selection) (General) 
Rules,2006,as amended from time to time was published vide Notification of even number dated 13/01/2015 inviting objections,if 
any,from candidates within 15 days of its publication.The objections received within the stipulated time have been examined and the 
final selection list is hereby published for information of the candidates. 
Appointing Authority . : Government 


Name of the Department : Information 





INT.NO. 
SL.NO. NAME OF THE CANDIDATE QUALIFICATION 00_8 RESVN. 


1 MANJUNATH DOLLIN 4 MJ &MS 12/03/80 GM/ST 
TAYI NERALU PRAGATI NAGAR 
KINNAL ROAD KOPPAL KOPPAL 583231 
2 PALLAVI HONNAPURA. 11 MS COMM. 30/07/79 GM/SC/W 
#402 1ST MAIN 2ND BLOCK 
H.B.R. LAYOUT Bengaluru 560043 
3 SIDDESHWARAPPA.G.B 9 MS COMM. 15/06/74 C1 
0/೦ HUCHAMMA NO-19 9™'A' MAIN 4™ BLOCK NANDINI 
LAYOUT BENGALURU URBAN 560096 

4 HARISH T.K 13 MS COMM. 27/03/83 SC 
NO 407 SHARVANI NILAYA 

KESARE 3RD STAGE 

RS NAIDU NAGAR MYSURU MYSURU 570007 
5 GURUNATH KADABUR 1M.A.(MC&J) 22/07/78 ST 
ALL INDIA RADIO ATHANI ROAD 
VIJAYAPURA 586102 

Note : The Selection list is subject to the final decision of the Hon'ble KAT in Appin. NO.: 1198-1204/2013, 8103-8107/2014 and 


8275/2014. 






































MANOJ KUMAR MEENA I.A.S. 


Secretary 
PR.46 Karnataka Public Service Commission. 
50. 30 BENGALURU. 
KARNATAKA PUBLIC SERVICE COMMISSION , 'UDYOGA SOUDHA' BENGALURU -1 


NOTIFICATION 
No. PSC 03 RTB 2014, Dated : 31/01/15 


In pursuance of this Office Notification No. PSC 1/RTB-1/2014 dated:25/08/14,the Provisional Select List of candidates for 40 
posts of ASSISTANT ENGINEER MECHANICAL in the Department of WATER RESOURCES prepared in accordance with Rule 7 of 
Karnataka Civil Services(Water Resources Service) (Assistant Engineers and Junior Engineers Special Recruitment) Rules 2013 was 
published vide Notification of even number dated 24-01-2015 inviting objections,if any,from candidates within 07 days of its publication. 
The objections received within the stipulated time have been examined and the Final Selection list is hereby published for information 
of the candidates 















































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೯, ೨೦೧೫ ೧೯೧ 
Appointing Authority : Government 
Name of the Department : WATER RESOURCES 
SL.NO. NAME OF THE CANDIDATE APPNO. DOB RESUN: TPERS 
ie: QUALIFICATION 

1 ASHOKREDDY PATIL 6000147 01/07/70 GM/3B BE 94.22 

FLAT NO. 102; SUGURESHWARA TOWERS (MECHANICAL) 
KALLUR COLONY; STATION ROAD RAICHUR 584101 

2 PARUSHARAM HAJERI 6000099 | 03/07/65 GM/2A BE 92.99 
PLOT NO C-42 SECTOR NO-29 (MECHANICAL) 

NEAR VEERABHADRESHWAR TEMPLE 
NAVANAGAR BAGALKOT 587103 

3 RAMALINGAPPA 6000233 | 02/09/66 GM BE 92.34 
5/೦ DATTATRAYA BIRADAR (MECHANICAL) 

೦/೦ ASST. EXECUTIVE ENGINEER; 
PMGSY SUB-DIVISION 
OPP. LAXMI TEMPLE; RAICHUR ROAD; 
LINGSUGUR 584122 

4 SHRAVANAKUMAR RONAD 6000093 12/05/65 GM BE 91.11 
PLOT NO.20; "ANAND" NAVJEEVAN (MECHANICAL) 

HOUSING COLONY 
OPPOSITE TO BLDEA'S HOSPITAL 
ASHRAM ROAD; VIJAYAPURA - 586 103. 

5 GOWTHAMA S 6000152 | 20/01/71 GM/3A BE 91.04 
GOWTHAMA S (MECHANICAL) 
PATTASOMANAHALLY (POST) 

PANDAVAPURA ( TALUK) 571434 

6 T VENKAT REDDY 6000218 21/11/62 GM/3A BE 91.01 
H.NO. 1-11-72/43 (MECHANICAL) 

KAKATIYA COLONY RAICHUR 584101 

7 REVANASIDDAYYA 6000260 | 05/07/69 GM/SC BE 90.78 
H. NO. 1-11-37-73; (MECHANICAL) 
MRUTHYUNJAYA NILAYA; 

KARNATAKA HOUSING CO-OP SOCIETY COLONY 
NEAR LIONS SCHOOL ; RAICHUR 584101 

8 ANANTAKUMAR H CHOORI 6000221 01/03/67 GM/SC BE 90.03 
A.H.CHOORI; C/O. H.Y.CHOORI (MECHANICAL) 
HONNUTGI TQ: VIJAYAPURA DIST: VIJAYAPURA 586127 

9 NABILAL 6000203 | 01/06/65 GM/2B BE 89.52 
NABILAL M (MECHANICAL) 

KALYAM NAGAR SOMPUR ROAD 
SINDAGI 586128 

10 AZITH KUMAR W 6000257 17/12/63 GM BE 89.46 
H.NO. 72; 'VASAJA'; SUVARNAMMA LAYOUT; (MECHANICAL) 
SIDDARTHA COLONY; 

GANDHI NAGAR; BALLARY.583103 

11 MURLIDHAR 6000178 | 08/03/68 GM/2A BE 88.30 
'PASAYADAN' PLOT NO. 133; POOJA COLONY (MECHANICAL) 
KUSNOOR ROAD 
KALAURAGI 585106 

12 | AMAREGOUDA 6000301 20/07/67 GM/3B BE 88.04 
H.NO. 1-11-55/9A (MECHANICAL) 
VENKATESHWAR COLONY; 
LINGASUGUR MAIN ROAD; RAICHUR 584101 

13 MADHUSUDANABABU ೧ 6000179 | 28/07/67 GM BE 87.96 
P.MADHUSUDANABABU; PLOT NO.168C; (MECHANICAL) 
17TH WARD; 

RAGHAVENDRA COLONY; 
2ND STAGE; NEAR AYYAPPASWAMY 
TEMPLE; BALLARY 583101 






















































































೧೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೯, ೨೦೧೫ ಭಾಗ ೫ 

14 | KRISHNAKM 6000212 | 16/08/67 GM/CAT1 BE 87.95 
# 609; SNEHA BINDU; GANDHI COLONY; (MECHANICAL) 
31ST WARD; HOSPET 583203 

15 | AZZ 6000295 | 01/03/62 GM/2B BE 87.89 
H NO 9-5-412/1 (MECHANICAL) 
MAQDOOMJI COLONY 
CHIDRI ROAD BIDAR 585403 

16 | ANILKUMAR N MASALI 6000151 | 31/07/66 GM/CAT1 BE 87.20 
C/O K.L. TALAWAR (MECHANICAL) 
RENUKA NIVAS:; 
BEHIND S ೧ BUNGLOW 
BAGALKOT ROAD VIJAYAPURA 586101 

17 | PRABHAKARA 6000206 | 01/06/64 GM/2A BE 87.05 
#3682/83A (MECHANICAL) 
1ST MAIN; 8TH CROSS; 
TARALABALU BADAVANE 577005 

18 | NITINV PATIL 6000210 | 21/07/64 GM/2A BE 86.94 
C/O B V PATIL (MECHANICAL) 
H.NO.10-3-16-1; 
"KARTIK" VITHAL NAGAR: 

6TH CROSS; KALABURAGI 585103 

19 | RAMESH KOLARE 6000187 | 11/11/59 GM/2A BE 86.70 
H.NO.1-11-56/161 (MECHANICAL) 
DEVARU COLONY 
HOSUR ROAD 584101 

20 | SIDDAPPA DOLL 6000239 | 01/06/65 GM/2A BE 86.45 
5.6.00೦೬; (MECHANICAL) 
ATIPOST: AMARAWADAGI 
TALUK: HUNAGUND 587125 

21 | ARJUN KOKHARE 6000215 | 01/03/62 3B BE 85.96 
SHIVANI BUILDING; (MECHANICAL) 
NEAR DCC BANK; KC NAGAR 
SOLAPUR ROAD VIJAYAPURA 586101 

22 | LAXMAN NAIK 6000220 | 12/05/68 SC BE 85.46 
PLOT NO.12; GANESH NAGAR: (MECHANICAL) 
OPP; HOTEL SUN INTERNATIONAL 
KALABURAGI 585102 

23 | MADESHAHK 6000296 | 12/07/69 2A BE 85.16 
HONDARABALU (MECHANICAL) 
MADHUVANAHALLI POST KOLLEGAL TQ 
CHAMARAJANAGAR 571440 

24 | THAMBI DURAIM 6000245 | 21/08/64 SC BE 85.06 
PL#134; YELAGALDINNI (MECHANICAL) 
PRIYANKA D'ED COLLEGE BUILDING; 
KALABURAGI ROAD 
LINGSUGUR; LINGSUGUR-TQ 584122 

25 | MANOJKUMAR GADABALI 6000190 | 01/06/67 SC BE 85.01 
0೦/೦ 8 R BANASODE (MECHANICAL) 
PLOT NO 49 MALLIKARJUN NAGAR 
NEAR AYYAPPA TEMPLE TAKKE ROAD 586102 

26 | HIMAKAR RAO 6000176 | 04/12/64 3B BE 84.35 
NO 230 5TH "೦". MAIN (MECHANICAL) 
REMCO LAYOUT VIJAYANAGAR 
BENGALURU 570040 

27 | LINGARAJEGOWDA C 6000244 | 19/07/68 3A BE 81.05 
NO 595 4TH MAIN 9TH BLOCK (MECHANICAL) 
2ND STAGE BDA LAYOUT NAGARABHAVI 
BENGALURU 560072 





















































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೯, ೨೦೧೫ ೧೯೩ 

28 | SIDDHARUDHA BEERANNAVAR 6000211 | 20/05/70 2A BE 77.13 
S G BIRANNAVAR (MECHANICAL) 
H.NO. 166/5 H4 
SHANTI NILAYA SHANTI NAGAR 
EXTENTION AREA BAGALKOT 587101 

29 | SRIDHARS 6000047 | 13/03/75 SC BE 67.56 
NO. 1317; 1ST FLOOR; 28TH MAIN (MECHANICAL) 
J.P. NAGAR | PHASE 
BENGALURU 560078 

30 | RAGHAVENDRA GURURAJAR 2000115 | 08/11/71 2A BE 65.90 
M2/9 JSW TOWNSHIP (MECHANICAL) 
VIDYANAGAR ; TORANAGALLU: 
TQ: SANDUR 583275 

31 | VISHNU KUMAR V 6000256 | 03/07/76 2A BE 65.06 
169; AMRUTHA NILAYA; BEHIND SANTHEPET; (MECHANICAL) 
NRUPATHUNGA EXTENSION: 
HIRIYUR 577598 

32 | VENKATESHT 6000131 | 14/12/76 SC BE 64.30 
OLD 1434; NEW 31-12/ 82; GROUND FLOOR; (MECHANICAL) 
OPP BTS DEPOT 10; HENNUR MAIN ROAD; 
BRINDAVAN NAGAR; 
BENGALURU 560043 

33 | VAY KUMAR 2000202 | 14/11/73 ೦೩71 BE 63.23 
VIJAYA KUMAR S/O SHIVARAYA KEGAON (MECHANICAL) 
AT POST CHOWDAPUR 
TQ AFZLAPUR 585265 

34 | MANJUANTHAAV 6000278 | 15/05/75 2A BE 62.26 
D NO 2162; 4TH CROSS (MECHANICAL) 
GOVT COLLEGE ROAD R C ROAD 573201 

35 | SHIVANAND TARALAGATTI 6000334 | 02/10/68 2A BE 62.02 
NO 808. C/O A.C.KALBURGIKAR. (MECHANICAL) 
PANCHAKSHARI NAGAR 
NAVANAGAR HUBBALLI HUBBALLI TALUK 580025 

36 | RAJESH 6000042 | 01/08/75 SC BE 61.95 
PLOT NO-26 UWJWAL HOUSING SOCIETY (MECHANICAL) 
RAJAPUR ROAD 
KALABURAGI 585105 

37 | SOMASHEKHAR GUDDAD 2000185 | 24/04/73 2A BE 61.29 
H.NO. 2295 WARD NO.4 (MECHANICAL) 
BANASHANKARI STREET 
ATIPOST/TQ. MUDDEBIHAL 586212 

38 | H PRAKASH 2000022 | 01/05/75 3A BE 55.97 
NO; 515; 8TH MAIN ROAD (MECHANICAL) 
VIJAYANAGARA BENGALURU 560040 

39 | IRFAN AHMAD HIREMANI 6000268 | 04/07/74 28 BE 54.88 
NO. : 1996; 1ST MAIN ROAD; (MECHANICAL) 
4TH CROSS; NEAR OXFORD SCHOOL: 

L.B . SHASTRI NAGAR 

VIMANAPURA; BENGALURU 560017 

40 | SUBHASCHANDRA 2000138 | 01/03/75 ST BE 53.38 
PLOT NO 80 (MECHANICAL) 
LAXMI NARAYAN COLONY BEHIND SAI TEMPLE 
JEWARGI ROAD KALABURAGI 585102 


























NOTE 1: THE SELECTION OF ABOVE CANDIDATES IS SUBJECT TO THE FINAL DECISION OF HON'BLE K AT IN APPLICATION 
NOS. 2813/2014, 184/2015, 3075/2014, 3078/2014 AND 3128/2014. 
2. THE OBJECTIONS RECEIVED REGARDING RESERVATION CLAIMED BY SHRI REVANASIDDAYYA, CANDIDATE SELECTED 


AT SL.NO.7 HAS BEEN FORWARDED TO THE APPOINTING AUTHORITY FOR FURTHER ACTION 


PR. 47 
50.30 


MANOJ KUMAR MEENA |. ಗಿ.5 


Secretary 


Karnataka Public Service Commission. 


BENGALURU. 


೧೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೯, ೨೦೧೫ ಭಾಗ ೫ 





ಜಿಲ್ಲಾಧಿಕಾರಿಯವರ ಕಛೇರಿ, ತುಮಕೂರು ಜಿಲ್ಲೆ. ತುಮಕೂರು. 
ಅಧಿಕೃತ ಜ್ಞಾಪನ 
ನಂ.ವಿಎಎಸ್‌.ಸಿಆರ್‌:165/13-14, ತುಮಕೂರು, ದಿನಾ೦ಕ: 06.02.2015 


ವಿಷಯ ಃ ತುಮಕೂರು ಜಿಲ್ಲೆಯ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿ 
ಮೂಲಕ ಭರ್ತಿ ಮಾಡುವ ಕುರಿತು:- 


ಉಲ್ಲೇಖಃ- ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 128 ಸೆನೆನಿ 2006, ದಿನಾ೦ಕ;-01.08.2009 


ತ 


ಸರ್ಕಾರದ ಸುತ್ತೋಲೆ ಸಂಖ್ಯೆ ಕಂಇ 100 ಬಿಎಸ್‌ಸಿ 2011, ದಿನಾ೦ಕ:-29.06.2012 

ಸರ್ಕಾರದ ಪತ್ರ ಸಂಖ್ಯೆ ಕಂಇ 31 ಬಿಎಸ್‌ಸಿ 2014, ದಿನಾ೦ಕ:- 01.09.2014 

ಈ ಕಛೇರಿಯ ಆಧಿಸೂಚನೆ ಸಂಖ್ಯೆ ಗ್ರಾಲೆ ಸಿಬ್ಬ೦ದಿ.ಸಿಆರ್‌. 165/13-14, ದಿನಾ೦ಕ:-04.09.2014 
ಗಾಮಲೆಕ್ಕಿಗರ ನೇರ ನೇಮಕಾತಿ ಪಾಧಿಕಾರದ ಸಭೆಯ ನಡವಳಿ ದಿನಾ೦ಕ.24.12,2014 


೦ Hu & ಓಟ ಓಣ 


ಈ ಕಛೇರಿಯ ಪಕಟಣೆ ಸಂಖ್ಯೆ ಗ್ರಾಲೆ ಸಿಬ್ಬ೦ದಿ.ಸಿಆರ್‌. 165/13-14, ದಿನಾ೦ಕ:-26.12.2014. (ಅಂತಿಮ 
ಆಯ್ಕೆ ಪಟ್ಟಿ ಮತ್ತು ಕಾಯ್ದಿರಿಸಲಾದ ಪಟ್ಟ) 

1. ಸರ್ಕಾರದ ಉಲ್ಲೇಖ (3)ರ ಪತದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಖಾಲಿ ಇರುವ ಗಾಮಲೆಕ್ಕಿಗರ ಹುದ್ದೆಗಳನ್ನು ಭರ್ತಿ 
ಮಾಡಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಸರ್ಕಾರ ಅನುಮೋದನೆಯನ್ನು ನೀಡಿದೆ. ಅದರಂತೆ ನೇಮಕಾತಿ ಪಕಿಯೆಯನ್ನು 
ಉಲ್ಲೇಖ(1) ಮತ್ತು (2)ರ ಅನ್ವಯ ಹಾಗೂ ಕರ್ನಾಟಕ ನಾಗರಿಕ ಸೇವೆ (Revenue Sub ordinate Branch) (Cadre and 
Recruitment) (Amendment) ನಿಯಮಗಳು, 2009ರಂತೆ ಹಾಗೂ ಉಲ್ಲೇಖ(3)ರ ಸರ್ಕಾರದ ಪತದ ನಿರ್ದೇಶನದಂತೆ 2014-15ನೇ 
ಸಾಲಿಗೆ 65 ಗಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಗಾಮಲೆಕ್ಕಿಗರ ನೇರ ನೇಮಕಾತಿ ಪಾಧಿಕಾರದ 
ನಿರ್ಣಯದಂತೆ ಉಲ್ಲೇಖ(4)ರ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. 


2.ತುಮಕೂರು ಜಿಲ್ಲಾ ಕಂದಾಯ ಘಟಕದಲ್ಲಿ 2014-15ನೇ ಸಾಲಿಗೆ ಅಧಿಸೂಚಿಸಲಾದ 65 ಗಾಮಲೆಕ್ಕಿಗರ ಹುದ್ದೆಗಳನ್ನು ಭರ್ತಿ ಮಾಡಲು 
ಅನ್‌ಲೈನ್‌ ಮೂಲಕ ಸ್ವೀಕೃತವಾದ ಅರ್ಜಿಗಳಲ್ಲಿ 1:5 ಅನುಪಾತದಲ್ಲಿ ಪರಿಶೀಲನಾ ಪಟ್ಟಿಯನ್ನು ತಯಾರಿಸಿ ದಿನಾ೦ಕ.30.10.2014ರಂದು ಪಕಟಿಸಿ ಸದರಿ 
ಪಟ್ಟಿಯಲ್ಲಿನ ಅಭ್ಯರ್ಥಿಗಳ ಮೂಲ ಧಾಖಲೆಯನ್ನು ದಿನಾಂಕ.20.11.2014ರ೦ದು ಪರಿಶೀಲಿಸಲಾಗಿದೆ. 


3. ದಿನಾಂಕ:-05.12.2014ರಂದು ಪಕಟಣೆಯೊಂದಿಗೆ 11 ತಾತ್ಕಾಲಿಕ ಆಯ್ಕೆ ಮತ್ತು ಕಾಯ್ದಿರಿಸಿದ ಆಯ್ಕೆ ಪಟ್ಟಿಯನ್ನು ಹೊರಡಿಸಿ 


ದಿನಾಂಕ.05.12.2014 ರಿಂದ 11.12.2014ರ ವರೆಗೆ ಅಭ್ಯರ್ಥಿಗಳಿಂಧ ಆಕ್ಷೇಪಣೆ / ತಕರಾರು ಇದ್ದಲ್ಲಿ ಸಲ್ಲಿಸುವಂತೆ ತಿಳಿಸಲಾಗಿತ್ತು. ನಿಗದಿತ ಅವಧಿಯೊಳಗೆ 
ಸ್ವೀಕೃತವಾಗಿರುವ ಆಕ್ಷೇಪಣೆ / ತಕರಾರು ಕುರಿತು ಪರಿಶೀಲಿಸಿ ಕಮ ಕೈಗೊಳ್ಳಲಾಗಿದೆ. 


4. ಅರ್ಹ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಮೆರಿಟ್‌ ಮತ್ತು ಮೀಸಲಾತಿ ಆಧಾರದ ಮೇರೆಗೆ 65 ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಫಟ್ಟಿಯನ್ನು 
ಮತ್ತು ಕಾಯ್ದಿಸಿರಿದ ಪಟ್ಟಿಯನ್ನು ಜಿಲ್ಲಾಧಿಕಾರಿಯವರ ಅಧಿಕೃತ ವೆಬ್‌ ಸೈಟ್‌ ನಲ್ಲಿ ದಿನಾಂಕ.26.12.2014ರಂದು www.tumkur.nic.in 
ಪಚುರಪಡಿಸಲಾಗಿದೆ. 

ವಃ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿನ ಪೈಕಿ 51 ಅಭ್ಯರ್ಥಿಗಳು ಮೂಲ ದಾಖಲೆಯನ್ನು ಸಲ್ಲಿಸಲು ದಿನಾಂಕ.15.12.2014 ರಂದು ಹಾಗೂ 
ವಿಸ್ತರಿಸಲಾದ ಅವಧಿ ದಿನಾಂಕ.22.12.2014ರ ಒಳಗಾಗಿ ಸಲ್ಲಿಸಿರುತ್ತಾರೆ ಈ 51 ಅಭ್ಯರ್ಥಿಗಳು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಇದ್ದು ಮೂಲ ದಾಖಲೆಯನ್ನು 


pr) 


ಸಲ್ಲಿಸಬೇಕಾದ 14 ಅಭ್ಯರ್ಥಿಗಳ ಫೈಕಿ 09 ಅಭ್ಯರ್ಥಿಗಳು ಧಿನಾ೦ಕ.31.12.2014ರ ಒಳಗಾಗಿ ಮೂಲ ದಾಖಲೆಗಳನ್ನು ಸಲ್ಲಿಸಿರುತ್ತಾರೆ. ಈ ಅಭ್ಯರ್ಥಿಗಳು 
ಉಲ್ಲೇಖ(6)ರಲ್ಲಿ ಪ್ರಕಟಿಸಲಾಗಿರುವ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಇರುತ್ತಾರೆ. ದಿನಾಂಕ.05.02.2015ರ ಒಳಗೆ 08 ಅಭ್ಯರ್ಥಿಗಳ ಮೂಲ ಧಾಖಲೆಗಳ 
ನೈಜ್ಯತೆ / ಗುಣ ನಡತೆ ಕುರಿತು ಪೊಲೀಸ್‌ ವರದಿ ಇವುಗಳನ್ನು ಈ ಕಛೇರಿಯಲ್ಲಿ ಸ್ವೀಕರಿಸಲಾಗಿದ್ದು, ಅದರಂತೆ ಈ ಕೆಳಗೆ ಹೆಸರಿಸಿದ ಆಯ್ಕೆಯಾದ 
ಅಭ್ಯರ್ಥಿಗಳನ್ನು ಗಾಮಲೆಕ್ಕಾಧಿಕಾರಿ ಹುದ್ದೆಯ ರೂ.11600-200-12000-250-13000-300-14200-350-15600-400-17200-450- 
19000-500-21000 ವೇತನ ಶೇಣಿಯಲ್ಲಿ ಅವರ ಹೆಸರಿನ ಎದುರು ನಮೂದಿಸಿರುವ ಕ೦ದಾಯ ವೃತ್ತಗಳಿಗೆ ಈ ತಕ್ಷಣದಿ೦ದ ಜಾರಿಗೆ 


ಬರುವಂತೆ ನೇಮಕಾತಿ ಮಾಡಿ ಆದೇಶ ಹೊರಡಿಸಿದೆ. 














ಕ ಗಾಮಲೆಕ್ಕಿಗರ ಹುದ್ದೆಗೆ ಕರ್ತವ್ಯದ ಮೇಲೆ 
ಇ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ನೇಮಕ ಮಾಡಲಾದ ಹಾಜರಾಗಬೇಕಾದ 
ಹ ತಾಲ್ಲೂಕು ಹಾಗೂ ಸ್ಥಳ ಕಛೇರಿ 
1 ಕುಮಾರಿ ಸುಮನ ಕೆ.ಎಸ್‌ ಬಿನ್‌ ಶೀ ಸತ್ಯಸಾಯಿಬಾಬು, ಕಾಟಗೊಂಡನಹಳಿ ವತ. 
pA. ತಾಲ್ಲೂಕು ಕಛೇರಿ 
ಕರೇಜವನಹಳ್ಳಿ , ಭೂಪಸಂದ ಅಂಚೆ, ಕಳ್ಳಂಬೆಳ್ಳ ಹೋಬಳಿ, ಮಿಡಿಗೇಶಿ ಹೋಬಳಿ, ಲು ನ 
ಸ ಮಧುಗಿರಿ ತಾಲ್ಲೂಕು. 
ಶಿರಾ ತಾಲ್ಲೂಕು -572137 ಮಧುಗಿರಿ ತಾಲ್ಲೂಕು 
2 ಕುಮಾರಿ ಪವಿತ.ಎಸ್‌ ಬಿನ್‌ ಶೀಶಾನೇಗೌಡ.ಎ೦ , ಶಾವ೦ಡನಹಳ್ಳಿ ವೃತ್ತ, 
ದ ಡ್‌ ನ್‌ ತಾಲ್ಲೂಕು ಕಛೇರಿ, 
ಕೂರ್ಲಶಾನಯ್ಗನಪಾಳ್ನ ಕೊತಗೆರೆ ಹೋಬಳಿ, ಕೊಡಿಗೇನಹಳ್ಳಿ ಹೋಬಳಿ, ನ 
ಶಿ ಶಿ ಹ್‌ ೪ ಮಧುಗಿರಿ ತಾಲ್ಲೂಕು. 
ತೆರೆದಕುಪ್ಪೆ ಅಂಚೆ, ಕುಣಿಗಲ್‌ ತಾಲ್ಲೂಕು-572120 ಮಧುಗಿರಿ ತಾಲ್ಲೂಕು 

















ಭಾಗ ೫ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೧೯, ೨೦೧೫ ೧೯೫ 






































3 ಕುಮಾರಿ ನೀಲಾಂಬಿಕಾ.ಎ ಬಿನ್‌ ಬಸವರಾಜಪ್ಪ ಎ, ಮಾಗೋಡು ವೃತ್ತ, ಸ 
ತಾಲ್ಲೂ ನೀರಿ, 
ಹ್ಯಾಳ್ಯಾ ಗಾಮ, ಕೂಡ್ಲಗಿ ತಾಲ್ಲೂಕು. ಬಳ್ಳಾರಿ ಜಿಲ್ಲೆ- ಕಸಬಾ ಹೋಬಳಿ, ಇ 
583134 ಶಿರಾ ತಾಲ್ಲೂಕು . 
ಶಿರಾ ತಾಲ್ಲೂಕು 
4 ಕುಮಾರಿ ಚೈತನ್ಯ.ಎಸ್‌ ಬಿನ್‌ ಆರ್‌.ಶಿವಶ೦ಕರ, ಯಾದಲಡಕು ವೃತ್ತ 
೮ `ಶ ದ್‌ ತಾಲೂಕು ಕಛೇರಿ, 
ಕಾಕನತೋಪು ಗಾಮ, ಕಸಬಾ ಹೋಬಳಿ, ಹುಲಿಕುಂಟೆ ಹೋಬಳಿ, ನ 
ಗೌರಿಬಿದನೂರು ತಾಲ್ಲೂಕು, ಚಿಕಬಳಾಪುರ ಜಿಲೆ-561208 ಶಿರಾ ತಾಲ್ಲೂಕು. 
ರು, ಬರ್ವಲ ರಲ್ಲಲ ಹ ಶಿರಾ ತಾಲ್ಲೂಕು. 
5 ಶೀ ಶಾಂತಕುಮಾರ್‌ ಜಿ.ಎಂ ಬಿನ್‌ ಮಲ್ಲಿಕಾರ್ಜುನಯ್ಯ ಮೂಗದಾಳಬೆಟ್ಟ ವೃತ್ತ 
ದ ಡ್‌ | ಷ್ಟ ತಾಲ್ಲೂಕು ಕಛೇರಿ, 
ಜಿ.ಎಂ, ಹಳೇ ಹೊನ್ನಾಳಿ ರಸ್ತೆ ಶಿಕಾರಿಪುರ ಟೌನ್‌, ನಿಡಗಲ್‌ ಹೋಬಳಿ, ES 
ಶಿವಮೊಗ್ಗ ಜಿಲ್ಲೆ-577427 ಪಾವಗಡ ತಾಲ್ಲೂಕು. | ಹ 
6 ಶೀ ಚೇತನ್‌ ಕುಮಾರ್‌.ಸಿ ಬಿನ್‌ ದೊಡ್ಡವಿರೂಪಣ್ಣ.ಸಿ, ರಾಯಚರ್ಲು ವೃತ್ತ, 
ಹಾ ಚ Es ದ್‌ ತಾಲ್ಲೂಕು ಕಛೇರಿ, 
ವಾರ್ಡ್‌ ನಂ 1, ಡೋಬಿ ರಸ್ತೆ ಕಂಪ್ಲಿ, ಹೊಸಪೇಟೆ ನಾಗಲಮಡಿಕೆ ಹೋಬಳಿ. ಧಾ 
ಈ ಪಾವಗಡ ತಾಲ್ಲೂಕು. 
ತಾಲ್ಲೂಕು, ಬಳ್ಳಾರಿ ಜಿಲ್ಲೆ-583132 ಪಾವಗಡ ತಾಲ್ಲೂಕು. ನಿ 
7 ಕುಮಾರಿ ಗಾಯಿತಿ.ವಿ ಬಿನ್‌ ವೆಂಕಟೇಶ್‌, ಬರಗೂರು ವೃತ್ತ, ಪ 
ಆ ಇ ತಾಲ್ರೂ ವೇರಿ, 
ನಾಗರದೇವಸ್ಥಾನದ ಎಡಭಾಗ, ಹೊಸಮನೆ , 6ನೇ ಹುಲಿಕುಂಟೆ ಹೋಬಳಿ. Rd 
ಸ್‌, ಶಿವಮೊಗ್ಗ-577201 ಶಿರಾ ತಾಲ್ಲೂಕು. 
೧ ಶಿರಾ ತಾಲ್ಲೂಕು . 
8 ಪತಿಭಾ ರಾಣಿ. ಎಸ್‌ ಬಿನ್‌ ಎ೦.ಶಿವಕುಮಾರ್‌, ಚಿಕ್ಕಬಾಣಗೆರೆ ವೃತ್ತ 
ನ್‌ ತಾಲ್ಲೂಕು ಕಛೇರಿ, 
ಮೈಲಾರ ಲಿಂಗೇಶ್ವರ ನಿಲಯ, 9ನೇ ಸಿ - ಕಾಸ್‌, ಹುಲಿಕುಂಟೆ ಹೋಬಳಿ, 
ಗಂಗೋತಿ ನಗರ, ಎಸ್‌.ಐ.ಟಿ ಬಡಾವಣೆ, ತುಮಕೂರು EEN ಶಿ ಕಾಲರ 
ಷರತ್ತುಗಳು 


01. 


02. 


03. 


04. 


05. 


06. 


07. 


08. 


09. 


10. 


ನೇಮಕವಾದ ಅಭ್ಯರ್ಥಿಗಳು ಈ ಆದೇಶ ದಿನಾಂಕದಿಂದ 15 ದಿವಸಗಳೊಳಗಾಗಿ ಅವರ ಹೆಸರಿನ ಮುಂದೆ ಸೂಚಿಸಿರತಕ್ಕ 
ತಾಲ್ಲೂಕು ತಹಸೀಲ್ದಾರರ ಸಮಕ್ಷಮದಲ್ಲಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 


ಅಭ್ಯರ್ಥಿಯು ತನ್ನ ಹುಟ್ಟಿದ ದಿನಾಂಕ , ಶೈಕ್ಷಣಿಕ ಅರ್ಹತೆಗಳ ಪಮಾಣ ಪತ್ರ ಹಾಗೂ ಸಕ್ಷಮ ಪಾಧಿಕಾರದಿಂದ ನೀಡಲ್ಪಟ್ಟ 
ಮೀಸಲಾತಿ ಪ್ರಮಾಣ ಪತ, ಮಲಯ ಆಯ್ಕೆಯಾದ ಅಭ್ಯರ್ಥಿಗಳು ಮಾತ) ಹಾಗೂ ಅಭ್ಯರ್ಥಿಯು ವಾಸಿಸುತ್ತಿರುವ 
ಕ್ಷೇತ, ಸಂಬಂಧಿಸಿದ ಕನಿಷ್ಠ ಇಬ್ಬರು ಗಣ್ಯವ್ಯಕ್ತಿಗಳಿ೦ದ ನೀಡಲ್ಪಟ್ಟ ನಡತೆ ಪ್ರಮಾಣ ಪತ ಇವು ಗಳ ಮೂಲ ಪ್ರತಿಗಳನ್ನು ಕರ್ತವ್ಯಕ್ಕೆ 
ಹಾಸರಾಗುವ ಸಂದರ್ಭದಲ್ಲಿ ತಹಶೀಲ್ದಾರ್‌ "ಇವರಿಗೆ ನೀಡತಕ್ಕದ್ದು. ಅಭ್ಯರ್ಥಿಯ ಗುರುತಿನ ಬಗ್ಗೆ ನಿಖರವಾಗಿ ಪರಿಶೀ ಕೂಡ 
ನ೦ತರ ಕರ್ತವ್ಯಕ್ಕೆ ತೆಗೆದುಕೊಳ್ಳಲು ತಹಶೀಲ್ದಾರ್‌ ಇವರಿಗೆ ಸೂಚಿಸಿದೆ. 


ಅಭ್ಯರ್ಥಿಗಳು ಕೆಲಸಕ್ಕೆ ಹಾಜರಾದ ದಿನಾಂಕದಿಂದ 2 ವರ್ಷಗಳ ಅವಧಿಗೆ ಪರಿವೀಕ್ಷಣಾ (ಪೊಬೇಷನರಿ) ಅವಧಿಯಲ್ಲಿದ್ದು ಅವರು 
ಈ ಅವಧಿಯಲ್ಲಿ ಕೆಳಗೆ ನಮೂದಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗತಕ್ಕದ್ದು. (1) ಅಕೌಂಟ್ಸ್‌ ಲೋಯರ್‌(2)ರೆವಿನ್ಯೂ 
ಲೋಯರ್‌(3) ಕನ್ನಡ ಭಾಷಾ ಪರೀಕ್ಷೆ (ಎಸ್‌ಎಸ್‌ಎಲ್‌ಸಿ ಯಲ್ಲಿ ಕನ್ನಡ ಭಾಷೆಯನ್ನು ಪಥಮ ಅಥವಾ ದ್ವಿಶೀಯ ಭಾಷೆಯಾಗಿ 
ತೆಗೆದುಕೊಳ್ಳದಿದ್ದಲ್ಲಿ. ಕನ್ನಡ ಭಾಷೆ ಪರೀಕ್ಷೆಯನ್ನು ಪಾಸು ಮಾಡತಕ್ಕದ್ದು) ಈ ಅವಧಿಯಲ್ಲಿ ನಿಗದಿತ ಇಲಾಖಾ ಪರೀಕ್ಷೆಗಳನ್ನು 
ಪಾಸು ಮಾಡದಿದ್ದಲ್ಲಿ ಅಥವಾ ಕೆಲಸ ಕಾರ್ಯ ನಿರ್ವಹಣೆ ತೃಪ್ತಿಕರವಾಗಿರದಿದ್ದಲ್ಲಿ ಅವರನ್ನು ಕರ್ನಾಟಕ ನಾಗರೀಕ ಸೇವಾ 
(ಪರಿವೀಕ್ಷಣಾ)ನಿಯಮಗಳು 1977 ನಿಯಮ 6(1)ರಂತೆ ಸೇವೆಯಿಂದ ವಿಮೋಚನೆಗೊಳಿಸಲಾಗುವು ದು (discharge). 

ಈ ನೇಮಕಾತಿಯು ಸಂಪೂರ್ಣ ತಾತ್ಕಾಲಿಕವಾಗಿದ್ದು ಸರ್ಕಾರವು ಇಚ್ಛಿಸಿದಲ್ಲಿ ಅಥವಾ ಹುದ್ದೆಗಳು ರದ್ದಾದಲ್ಲಿ ಅಥವಾ ಸಿ೦ಧುತ್ವದ 
ನೈಜತೆ ಸಾಬೀತಾಗದಿದ್ದಲ್ಲಿ ಅಥವಾ ಸುಳ್ಳು ಮಾಹಿತಿ ನೀಡಿ, ಉದ್ಯೋಗ ಪಡೆದಿರುವದು ಕಂಡು ಬಂದಲ್ಲಿ ತಕ್ಷಣ ಸಮಯದಲ್ಲಿ 
ಯಾವುದೇ ಮುನ್ನೂಚನೆ ಇಲ್ಲದೆ ಸೇವೆಯಿಂದ ತೆಗೆದು ಹಾಕಲಾಗುವುದು. 


ಅಭ್ಯರ್ಥಿಯು ಸೇವೆಗೆ ಹಾಜರಾಗುವ ಸಂಧರ್ಭದಲ್ಲಿ ಭಾರತ ಸಂವಿಧಾನದ ರೀತ್ಯಾ "ನಿಷ್ಟೆಯ ಪಮಾಣ ವಚನ " ಸ್ವೀಕರಿಸತಕ್ಕದ್ದು. 


ಅಭ್ಯರ್ಥಿಗಳು ಸರ್ಕಾರದ ಸಕ್ಷಮ ಜಿಲ್ಲಾ ವೈದ್ಯಕೀಯ ಪಾಧಿಕಾರದಿ೦ದ ಪಡೆದಿರುವ ದೈಹಿಕ ಅರ್ಹತಾ ಪಮಾಣ ಪತ್ರವನ್ನು 
ಕರ್ತವ್ಯಕ್ಕೆ ಹಾಜರಾದ ಸಂದರ್ಭದಲ್ಲಿ ತಹಶೀಲ್ದಾರ್‌ ಇವರಿಗೆ "ಸಲ್ಲಿಸತಕ್ಕದ್ದು. 

ಸರ್ಕಾರದ ಸುತ್ತೋಲೆ ಸಂ. ಕಂಇ 54 ಬಿಎಸ್‌ಸಿ 2007 ದಿನಾ೦ಕ 27.03.2007ರ ಅನ್ವಯ ಅಂತರ ಜಿಲ್ಲಾ ವರ್ಗಾವಣೆಗೆ 
ತುಮಕೂರು ಜಿಲ್ಲೆಯಲ್ಲಿ ಕನಿಷ್ಟ ಪಕ್ಷ 05 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 

ಅಭ್ಯರ್ಥಿಗಳು ಉದ್ಯೋಗ ವಿನಿಮಯ ಕೇ೦ದದಲ್ಲಿ ನೋಂ೦ದಾಯಿಸಿದ್ದಲ್ಲಿ. ಗುರುತಿನ ಚೀಟಿಯನ್ನು ತಹಶೀಲ್ದಾರರು ಅಭ್ಯರ್ಥಿಗಳಿಂಧ 
ಪಡದು ಉದ್ಯೋಗ ವಿನಿಮಯ ಕೇ೦ದಕ್ಕೆ ಸರೆಂಡರ್‌ ಮಾಡುವುದು. 

ಅಭ್ಯರ್ಥಿಗಳು ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು 1958 ಕರ್ನಾಟಕ ನಾಗರಿಕ ಸೇವಾ (ಸಿಸಿಎ)ನಿಯಮಾವಳಿ 1957 
ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಾವಳಿ 1966 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ 
ನಿಯಮಾವಳಿಗಳಿಗೆ ಬದ್ಧರಾಗಿರುತ್ತಾರೆ. 


ಇದು ನೇರ ನೇಮಕಾತಿ ಹುದ್ದೆ ಆದ ಕಾರಣ ನೇಮಕಾತಿ ಆದೇಶದ ದಿನಾ೦ಕ ಆಧರಿಸಿ ಜೇಷ್ಠತೆಯನ್ನು ಪರಿಗಣಿಸಲಾಗುವುದು. 





೧೯೬ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೧೯, ೨೦೧೫ ಭಾಗ ೫ 





11. ಗಾಮಲೆಕ್ಕಿಗರ ಹುದ್ದೆಗೆ ನೇಮಕಾತಿ ಹೊಂದಿರುವುದರಿಂದ ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವಾಗ ರೂ.1000/-(ಒ೦ಧು ಸಾವಿರ 
ಮಾತ) ಭದತಾ ಠೇವಣಿಯನ್ನು ನಗದು ರೂಪದಲ್ಲಾಗಲೀ, ಅಥವಾ ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕವಾಗಲೀ 
ಸಂಬಂಧಪ ಟ್ರ ತಹಸೀಲ್ದಾರ್‌ರವರಲ್ಲಿ ಹಾಜರುಪ ಡಿಸತಕ್ಕದ್ದು. ಅಥವಾ ಈ ಮೊತ್ತಕ್ಕೆ ಭದತಾ ಮುಚ್ಚಳಿಕೆ ಪತವನ್ನು ಛಾಪಾ 
ಕಾಗದದಲ್ಲಿ ಬರೆಯಿಸಿ ಒಬ್ಬರ ಜಾಮೀನು ಕೊಡತಕ್ಕದ್ದು. ತಹಶೀಲ್ದಾರರು ಈ ಮೊತ್ತದ ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕ 
ಸರ್ಕಾರಕ್ಕೆ ಫ್ಲೆಡ್ಜ್‌ ಮಾಡಿಕೊಳ್ಳತಕ್ಕದ್ದು 


12. ಅಭ್ಯರ್ಥಿಯು ಇಲಾಖೆಯಿಂದ ಕಾಲಕಾಲಕ್ಕೆ ನಿಗದಿಪಡಿಸಿದ ಹಾಗೂ ನಿಗದಿಪಡಿಸಲಾಗುವ ವಿವಿಧ ಪರೀಕ್ಷೆ/ ತರಬೇತಿಗಳನ್ನು 
ಯಶಸ್ವಿಯಾಗಿ ಮುಗಿಸತಕ್ಕದ್ದು. 
13. ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವ ಹಾಗೂ ಇಲಾಖಾ ಮುಖ್ಯಸ್ಥರ ಮೂಲಕ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು 


ದಾ 


ನಿಯಮಾವಳಿಗಳನ್ನು ಉಲ್ಲಂಘಿಸಿ ಅರ್ಜಿ ಸಲ್ಲಿಸಿರುವುದಿಲ್ಲವೆ೦ಬ ಬಗ್ಗೆ ಪಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. ಹಾಗೂ ಮೇಲೆ 
ಸೂಚಿಸಿದ ಕಾರ್ಯಸ್ಥಳಗಳಲ್ಲಿ ವರದಿ ಮಾಡಿಕೊಳ್ಳುವ ಮೊದಲು ಮುಂಚಿನ “ಸೇವೆಯಿಂದ Me ಪಡ "ಪಡೆದಿರಬೇಕು. 


14. ಅಭ್ಯರ್ಥಿಗಳು ತಮ್ಮ ಕುಟುಂಬದ ಒಟ್ಟು ಚರ- ಸ್ಥಿರ ಆಸ್ತಿಯ ವಿವರದ ಬಗ್ಗೆ ವರದಿಯನ್ನು ನಿಗಧಿಪಡಿಸಲಾಗಿರುವ ನಮೂನೆಯಲ್ಲಿ 
ಸಲ್ಲಿಸತಕ್ಕದ್ದು. 
15. ಅಭ್ಯರ್ಥಿಗೆ ಕೆಲಸಕ್ಕೆ ಹಾಜರಾಗುವ ಸಂಧರ್ಭದಲ್ಲಿ ಪಯಾಣ ಭತ್ಯೆ ಅಥವಾ ಇತರೆ ಯಾವುದೇ ಭತ್ಯೆಯನ್ನು ನೀಡಲಾಗುವುದಿಲ್ಲ. 


16. ಈ ನೇಮಕಾತಿ ಆದೇಶದಲ್ಲಿನ ಅಭ್ಯರ್ಥಿಗಳ ವೇತನವನ್ನು ಪ್ರಥಮ ವೇತನ ಡಾ ಮಾಡಲು ಈ ಕಛೇರಿಯ ಆದೇಶ ಪಡೆಯದೆ 
ಡಾ ಮಾಡದಿರಲು ಸಂಬಂಧಪಟ್ಟ ತಹಸೀಲ್ದಾರ್‌ರವರಿಗೆ ಸೂಚಿಸಿದೆ. 


ಕೆ.ಎಸ್‌.ಸತ್ಯಮೂರ್ತಿ 
PR. 37 ಜಿಲ್ಲಾಧಿಕಾರಿ, 
Sc. 50 ತುಮಕೂರು ಜಿಲ್ಲೆ. 
ಜಿಲ್ಲಾಧಿಕಾರಿಯವರ ಕಛೇರಿ, ತುಮಕೂರು ಜಿಲ್ಲೆ, ತುಮಕೂರು. 
ಅಧಿಕೃತ ಜ್ಞಾಪನ 
ನಂ.ವಿಎಎಸ್‌.ಸಿಆರ್‌:165/13-14, ದಿನಾ೦ಕ: 24.02.2015 
ವಿಷಯ : ತುಮಕೂರು ಜಿಲ್ಲೆಯ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ 
ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು:- 
ಉಲ್ಲೇಖಃ- 1 ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 128 ಸೆನೆನಿ 2006, ದಿನಾ೦ಕ;-01.08.2009 


ಸರ್ಕಾರದ ಸುತ್ತೋಲೆ ಸಂಖ್ಯೆ ಕ೦ಇ 100 ಬಿಎಸ್‌ಸಿ 2011, ದಿನಾ೦ಕ:-29.06.2012 

ಸರ್ಕಾರದ ಪತ ಸಂಖ್ಯೆ ಕಂಇ 31 ಬಿಎಸ್‌ಸಿ 2014, ದಿನಾ೦ಕ:- 01.09.2014 

ಈ ಕಛೇರಿಯ ಆಧಿಸೂಚನೆ ಸಂಖ್ಯೆ ಗಾ.ಲೆ ಸಿಬ್ಬ೦ದಿ.ಸಿಆರ್‌. 165/13-14, ದಿನಾ೦ಕ:-04.09.2014 
ಗಾಮಲೆಕ್ಕಿಗರ ನೇರ ನೇಮಕಾತಿ ಪಾಧಿಕಾರದ ಸಭೆಯ ನಡವಳಿ ದಿನಾ೦ಕ.24.12.2014 

ಈ ಕಛೇರಿಯ ಪಕಟಣೆ ಸಂಖ್ಯೆ ಗಾ.ಲೆ ಸಿಬ್ಬ೦ದಿ.ಸಿಆರ್‌.. 165/13-14, ದಿನಾ೦ಕ:-26.12.2014. 
(ಅ೦ತಿಮ ಆಯ್ಕೆ ಪಟ್ಟಿ ಮತ್ತು ಕಾಯ್ದಿರಿಸಲಾದ ಪಟ್ಟ) 

1. ಸರ್ಕಾರದ ಉಲ್ಲೇಖ (3)ರ ಪತದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಖಾಲಿ ಇರುವ ಗಾಮಲಿೆಕ್ಕಿಗರ ಹುದ್ದೆಗಳನ್ನು ಭರ್ತಿ 
ಮಾಡಲು ಅಗತ್ಯ ಕಮಗಳನ್ನು ಕೈಗೊಳ್ಳಲು ಸರ್ಕಾರ ಅನುಮೋದನೆಯನ್ನು ನೀಡಿದೆ. ಅದರಂತೆ ನೇಮಕಾತಿ ಪಕಿಯೆಯನ್ನು 
ಉಲ್ಲೇಖ(1) ಮತ್ತು (2)ರ ಅನ್ವಯ ಹಾಗೂ ಕರ್ನಾಟಕ ನಾಗರಿಕ ಸೇವೆ (Revenue Sub ordinate Branch) (Cadre and 
Recruitment) (Amendment) ನಿಯಮಗಳು, 2009ರಂತೆ ಹಾಗೂ ಉಲ್ಲೇಖ(3)ರ ಸರ್ಕಾರದ ಪತದ ನಿರ್ದೇಶನದಂತೆ 2014-15ನೇ 
ಸಾಲಿಗೆ 65 ಗಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಗಾಮಲಿಕ್ಕಿಗರ ನೇರ ನೇಮಕಾತಿ ಪಾಧಿಕಾರದ 
ನಿರ್ಣಯದಂತೆ ಉಲ್ಲೇಖ(4)ರ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. 

2.ತುಮಕೂರು ಜಿಲ್ಲಾ ಕಂದಾಯ ಘಟಕದಲ್ಲಿ 2014-15ನೇ ಸಾಲಿಗೆ ಅಧಿಸೂಚಿಸಲಾದ 65 ಗಾಮಲೆಕ್ಕಿಗರ ಹುದ್ದೆಗಳನ್ನು ಭರ್ತಿ ಮಾಡಲು 

ನ್‌ಲೈನ್‌ ಮೂಲಕ ಸ್ವೀಕೃತವಾದ ಅರ್ಜಿಗಳಲ್ಲಿ 15 ಅನುಪಾತದಲ್ಲಿ ಪರಿಶೀಲನಾ ಪಟ್ಟಿಯನ್ನು ತಯಾರಿಸಿ ದಿನಾಂಕ.30.10.2014ರಂದು ಪಕಟಿಸಿ ಸದರಿ 
ಪಟ್ಟಯಲ್ಲಿನ ಅಭ್ಯರ್ಥಿಗಳ ಮೂಲ ಧಾಖಲೆಯನ್ನು ದಿನಾಂಕ.20.11.2014ರ೦ದು ಪರಿಶೀಲಿಸಲಾಗಿದೆ. 

3. ದಿನಾಂಕ:-05.12.20144ರ೦ದು ಪಕಟಣೆಯೊಂದಿಗೆ 11 ತಾತ್ಕಾಲಿಕ ಆಯ್ಕೆ ಮತ್ತು ಕಾಯ್ದಿರಿಸಿದ ಆಯ್ಕೆ ಪಟ್ಟಿಯನ್ನು ಹೊರಡಿಸಿ 


೦ Hu ಜು YW Np 


pr) 


ದಿನಾಂಕ.05.12.2014 ರಿಂದ 11.12.2014ರ ವರೆಗೆ ಅಭ್ಯರ್ಥಿಗಳಿಂದ ಆಕ್ಷೇಪಣೆ / ತಕರಾರು ಇದ್ದಲ್ಲಿ ಸಲ್ಲಿಸುವಂತೆ ತಿಳಿಸಲಾಗಿತ್ತು. ನಿಗದಿತ ಅವಧಿಯೊಳಗೆ 
ಸ್ವೀಕೃತವಾಗಿರುವ ಆಕ್ಷೇಪಣೆ / ತಕರಾರು ಕುರಿತು ಪರಿಶೀಲಿಸಿ ಕಮ ಕೈಗೊಳ್ಳಲಾಗಿದೆ. 


4. ಅರ್ಹ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಮೆರಿಟ್‌ ಮತ್ತು ಮೀಸಲಾತಿ ಆಧಾರದ ಮೇರೆಗೆ 65 ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು 
ಮತ್ತು ಕಾಯ್ದಿಸಿರಿದ ಪಟ್ಟಿಯನ್ನು ಜಿಲ್ಲಾಧಿಕಾರಿಯವರ ಅಧಿಕೃತ ವೆಬ್‌ ಸೈಟ್‌ ನಲ್ಲಿ ದಿನಾಂಕ.26.12.2014ರಂದು www.tumkur.nic.in 
ಪಚುರಪಡಿಸಲಾಗಿದೆ. 

5. ಈ ಕೆಳಕಾಣಿಸಿರುವ ಅಭ್ಯರ್ಥಿಗಳು ಉಲ್ಲೇಖ(6)ರಲ್ಲಿ ಪ್ರಕಟಿಸಲಾಗಿರುವ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಇರುತ್ತಾರೆ. ಅಭ್ಯರ್ಥಿಗಳ ಮೂಲ 
ದಾಖಲೆಗಳ ನೈಜ್ಯತೆ ಕುರಿತು ವರದಿ / ಗುಣ ನಡತೆ ಕುರಿತು ಪೊಲೀಸ್‌ ವರದಿ/ ಸಿಂಧುತ್ವ ಇವುಗಳನ್ನು ಈ ಕಛೇರಿಯಲ್ಲಿ ಸ್ವೀಕರಿಸಲಾಗಿದ್ದು, ಅದರಂತೆ 


ಭಾಗ ೫ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೧೯, ೨೦೧೫ ೧೯೭ 





ಈ ಕೆಳಗೆ ಹೆಸರಿಸಿದ 07 ಆಯ್ಕೆಯಾದ ಅಭ್ಯರ್ಥಿಗಳನ್ನು ಗಾಮಲೆಕ್ಕಾಧಿಕಾರಿ ಹುದ್ದೆಯ ರೂ.11600-200-12000-250-13000-300-14200- 
350-15600-400-17200-450-19000-500-21000 ವೇತನ ಶೇಣಿಯಲ್ಲಿ ಅವರ ಹೆಸರಿನ ಎದುರು ನಮೂದಿಸಿರುವ ಕ೦ದಾಯ 


ವೃತ್ತಗಳಿಗೆ ಈ ತಕ್ಷಣದಿ೦ದ ಜಾರಿಗೆ ಬರುವಂತೆ ನೇಮಕಾತಿ ಮಾಡಿ ಆದೇಶ ಹೊರಡಿಸಿದೆ. 









































ಚ ಗಾಮಲೆಕ್ಕಿಗರ ಹುದ್ದೆಗೆ ಕರ್ತವ್ಯದ ಮೇಲೆ 

ಗ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ನೇಮಕ ಮಾಡಲಾದ ಹಾಜರಾಗಬೇಕಾದ 

ಸ್ವ ತಾಲ್ಲೂಕು ಹಾಗೂ ಸ್ಥಳ ಕಛೇರಿ 

1 ಶ್ರೀಆರ್‌.ಹರೀಶ್‌ ಬಿನ್‌ ಎಸ್‌.ರಾಮಣ್ಣ, ಕಂದಿಕೆರೆ ಗಾಮ, ನೀರಕಲ್ಲು ವೃತ್ತ, 

ಸ ತಾಲ್ಲೂಕು ಕಛೇರಿ, 
ಹುರಬಳ್ಳಿ ಅಂಚೆ, ಐಮಂಗಲ ಹೋಬಳಿ, ಹಿರಿಯೂರು ಮಿಡಿಗೇಶಿ ಹೋಬಳಿ, ಸ 
ತಾಲ್ಲೂಕು, ಚಿತದುರ್ಗ ಜಿಲ್ಲೆ-577545 ಮಧುಗಿರಿ ತಾಲ್ಲೂಕು ಆರಾ ತಾವ 
2 ಶೀಆದರ್ಶ ಬಿನ್‌ ಎ.ಬಿ. ಗೋವಿಂದರಾಜು, ಕೇರ್‌ ಆಫ್‌ ಹನುಮಂತಪುರ ವೃತ್ತ, ಗ್‌ 
ರಾಜೇಂದ್ರ, ಎಂ ಸೇರ್ವೆಗಾರ್‌, ಮನೆ ನಂ 04/05, ನೆಕ್ಷಜೆ ಮಿಡಿಗೇಶಿ ಹೋಬಳಿ. ತಾ ಬಲಲ 
ಹೌಸ್‌, ಕೆಲ್ಲೊಟ್ಟಿ . ಕಾರ್ಕಳ ತಾಲ್ಲೂಕು , ಉಡ್‌ ಜಿಲ್ಲೆ. ಮಧುಗಿರಿ ತಾಲೂಕು ಮಧುಗಿರಿ ತಾಲ್ಲೂಕು. 
3 ಕುಮಾರಿ ಮಂಜುಳ ಡಿ.ಎಂ.ವಿ ಬಿನ್‌ ವೀರಬಸಯ್ಯ, ರೆಡ್ಡಿಹಳ್ಳಿ ವೃತ್ತ, 
ಮ್ತ ತಾಲ್ಲೂಕು ಕಛೇರಿ, 
ಸಿಂಗಿಹಳ್ಳಿ ಗಾಮ ೩ ಅಂಚೆ. ಹರಪ್ಪನಹಳ್ಳಿ ತಾಲ್ಲೂಕು. ಮಿಡಿಗೇಶಿ ಹೋಬಳಿ, 
ಮಧುಗಿರಿ ತಾಲ್ಲೂಕು. 
ದಾವಣಗೆರೆ ಜಿಲ್ಪೆ- 583137 ಮಧುಗಿರಿ ತಾಲ್ಲೂಕು jg, 
4 ಶೀ ಮಹೇಶ ಎಂ.ಸಿ ಬಿನ್‌ ಚಿಕ್ಷನರಸಯ್ಗ ಗುಂಡಗಲ್ಲು ವೃತ್ತ. 
ಸ ವಿ ಲ ತಾಲ್ಲೂಕು ಕಛೇರಿ, 
ವಂ.ಹೆಚ್‌. ಪಟ್ಟಣ ಗಾಮ ಮತ್ತು ಅಂಚೆ, ಕಸಬಾ ಕೊಡಿಗೇನಹಳಿ ಹೋಬಳಿ, ಇ 
೪ 
ಹೋಬಳಿ, ಗುಬ್ಬಿ ತಾಲ್ಲೂಕು- 572216 ಮಧುಗಿರಿ ತಾಲೂಕು ಮಧುಗಿರಿ ತಾಲ್ಲೂಕು. 
5 ಶೀ ಮಹೇಶ ಎಂ.ಎನ್‌ ಬಿನ್‌ ನರಸಿ೦ಹಯ್ಮ, ಪರ್ತಿಹಳ್ಳಿ ವೃತ್ತ 
ರ ಹ ಎನ ತಾಲ್ಲೂಕು ಕಛೇರಿ 
ವಂ.ಹೆಚ್‌. ಪಟ್ಟಣ ಗಾಮ ಮತ್ತು ಅಂಚೆ, ಕಸಬಾ ಕೊಡಿಗೇನಹಳಿ ಹೋಬಳಿ, ಇ HN 
೪ 
ಹೋಬಳಿ, ಗುಬ್ಬಿ ತಾಲ್ಲೂಕು- 572216 ಮಧುಗಿರಿ ತಾಲ್ಲೂಕು ಮಧುಗಿರಿ ತಾಲ್ಲೂಕು. 
6 ಕುಮಾರಿ ಕೀರ್ತನ ಟಿ.ಎಸ್‌ ಬಿನ್‌ ಟಿ.ಎನ್‌.ಸುರೇ೦ದ, ಸಿ.ಎಸ್‌.ಪುರ ವೃತ್ತ, 
| ನ ತ್‌ ತಾಲೂಕು ಕಛೇರಿ, 
ಬಳ್ಳಗೆರೆ (ದಾಸೇಗೌಡನಪಾಳ್ಯ)ಗಾಮ, ನಾಗವಲ್ಲಿ ಅಂಚೆ, ಸಿ.ಎಸ್‌.ಪುರ ಹೋಬಳಿ, 53. 
ತ ಗುಬ್ಬಿ ತಾಲ್ಲೂಕು. 
ಹೆಬ್ಬೂರು ಹೋಬಳಿ, ತುಮಕೂರು ತಾಲ್ತೂಕು ಗುಬ್ಬಿ ತಾಲ್ಲೂಕು ಬ ನ 
7 ಕುಮಾರಿ ನೂರ್‌ ಆಯಿಷಾ ಬಿನ್‌ ಅಜೀಜ್‌ ಉಲ್ಲಾ ಚಿಕ್ಕದಾಳವಟ ವೃತ್ತ, 
ವ ಸ ಹ ತಾಲ್ಲೂಕು ಕಛೇರಿ, 
ಖಾನ್‌, 9೨ನೇ ಕಾಸ್‌, ಬಾಂಬೆ ಬಿಲ್ಲಿಂಗ್‌ ರಸ್ತೆ ಐ.ಡಿ.ಹಳಿ ಹೋಬಳಿ, ಇ 
ಸ ಮಧುಗಿರಿ ತಾಲೂಕು. 
ಪಿ.ಹೆಚ್‌.ಕಾಲೋನಿ, ತುಮಕೂರು ನಗರ- 572101 ಮಧುಗಿರಿ ತಾಲ್ಲೂಕು ೪ 
ಪರತ್ತುಗಳು 

01. ನೇಮಕವಾದ ಅಭ್ಯರ್ಥಿಗಳು ಈ ಆದೇಶ ದಿನಾಂಕದಿಂದ 15 ದಿವಸಗಳೊಳಗಾಗಿ ಅವರ ಹೆಸರಿನ ಮುಂದೆ ಸೂಚಿಸಿರತಕ್ಕ 
ತಾಲ್ಲೂಕು ತಹಸೀಲ್ದಾರರ ಸಮಕ್ಷಮದಲ್ಲಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 

02. ಅಭ್ಯರ್ಥಿಯು ತನ್ನ ಹುಟ್ಟಿದ ದಿನಾ೦ಕ , ಶೈಕ್ಷಣಿಕ ಅರ್ಹತೆಗಳ ಪಮಾಣ ಪತ್ರ ಹಾಗೂ ಸಕ್ಷಮ ಪಾಧಿಕಾರದಿ೦ದ ನೀಡಲ್ಪಟ್ಟ 
ಮೀಸಲಾತಿ ಪಮಾಣ ಪತ್ರ ಗು ಆಯ್ಕೆಯಾದ ಅಭ್ಯರ್ಥಿಗಳು ಮಾತ) ಹಾಗೂ ಅಭ್ಯರ್ಥಿಯು ವಾಸಿಸುತ್ತಿರುವ 
ಕ್ಷೇತ, ಸಂಬಂಧಿಸಿದ ಕನಿಷ್ಟ ಇಬ್ಬರು ಗಣ್ಯವ್ಯಕ್ತಿಗಳಿ೦ದ ನೀಡಲ್ಪಟ್ಟ ನಡತೆ ಪಮಾಣ ಪತ ಇವುಗಳ ಮೂಲ ಪತಿಗಳನ್ನು ಕರ್ತವ್ಯಕ್ಕೆ 
ಹಾಜರಾಗುವ ಸಂದರ್ಭದಲ್ಲಿ ತಹಶೀಲ್ದಾರ್‌ ಇವರಿಗೆ "ನೀಡತಕ್ಕದ್ದು. ಅಭ್ಯರ್ಥಿಯ ಗುರುತಿನ ಬಗ್ಗೆ ನಿಖರವಾಗಿ 
ಪರಿಶೀಲಿಸಿಕೊ೦ಡ ನ೦ತರ ಕರ್ತವ್ಯಕ್ಕೆ ತೆಗೆದುಕೊಳ್ಳಲು ತಹಶೀಲ್ದಾರ್‌ ಇವರಿಗೆ ಸೂಚಿಸಿದೆ. 

03. ಅಭ್ಯರ್ಥಿಗಳು ಕೆಲಸಕ್ಕೆ ಹಾಜರಾಧ ದಿನಾಂಕದಿಂದ 2 ವರ್ಷಗಳ ಅವಧಿಗೆ ಪರಿವೀಕ್ಷಣಾ (ಪೊಬೇಷನರಿ) ಅವಧಿಯಲ್ಲಿದ್ದು 
ಅವರು ಈ ಅವಧಿಯಲ್ಲಿ ಕೆಳಗೆ ನಮೂದಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗತಕ್ಕದ್ದು. (1) ಅಕೌಂಟ್ಸ್‌ 
ಲೋಯರ್‌(2)ರೆವಿನ್ಯೂ ಲೋಯರ್‌(3) ಕನ್ನಡ ಭಾಷಾ ಪರೀಕ್ಷೆ (ಎಸ್‌ಎಸ್‌ಎಲ್‌ಸಿ ಯಲ್ಲಿ ಕನ್ನಡ "ಭಾಷೆಯನ್ನು ಪಥಮ 
ಅಥವಾ ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ. ಕನ್ನಡ ಭಾಷೆ Ho ಪಾಸು ಮಾಡತಕ್ಕದ್ದು) ಈ ಅವಧೆಯಲ್ಲಿ 
ನಿಗದಿತ ಬಲಾ ಪರೀಕ್ಷೆಗಳನ್ನು ಪಾಸು ಮಾಡದಿದ್ದಲ್ಲಿ ಆವನ ಕೆಲಸ ಕಾರ್ಯ ಮ ತೃಪ್ತಿಕರವಾಗಿರದಿದ್ದಲ್ಲಿ ಅವರನ್ನು 
ಕರ್ನಾಟಕ ನಾಗರೀಕ ಪೇವಾ (ಪರಿವೀಕ್ಷಣಾ)ನಿಯಮಗಳು 1977 ನಿಯಮ 6(1)ರಂತೆ ಸವರಿದ 
ವಿಮೋಚನೆಗೊಳಿಸಲಾಗುವುದು (dಃscharge). 

04. ಗಾಮಲೆಕ್ಕಿಗ ಹುದ್ದೆಗೆ ಮೆರಿಟ್‌ ಮತ್ತು ರೋಸ್ಟರ್‌ ಆಧಾರದ ಮೇರೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಇರುವ ಅಭ್ಯರ್ಥಿಗಳು 
ನೇಮಕಾತಿ ಆದೇಶದಂತೆ ಕರ್ತವ್ಯಕ್ಕೆ ಹಾಜರಾದ ನ೦ತರ 2 ವರ್ಷಗಳ ಪರಿವೀಕ್ಷಣಾ ಅವಧಿಯಲ್ಲಿ ವರ್ಗಾವಣೆ / ನಿಯೋಜನೆಗೆ 
ಅರ್ಹರಾಗಿರುವುದಿಲ್ಲ. 

05. ಈ ನೇಮಕಾತಿಯು ಸ೦ಪೂರ್ಣ ತಾತ್ಕಾಲಿಕವಾಗಿದ್ದು ಸರ್ಕಾರವು ಇಚ್ಛಿಸಿದಲ್ಲಿ ಅಥವಾ ಹುದ್ದೆಗಳು ರದ್ದಾದಲ್ಲಿ ಅಥವಾ 
ಸಿಂಧುತ್ವದ ನೈಜತೆ ಸಾಬೀತಾಗದಿದ್ದಲ್ಲಿ ಅಥವಾ ಸುಳ್ಳು ಮಾಹಿತಿ ನೀಡಿ, ಉದ್ಯೋಗ ಪಡೆದಿರುವುದು ಕಂಡು ಬಂದಲ್ಲಿ ತಕ್ಷಣ 
ಸಮಯದಲ್ಲಿ ಯಾವುದೇ ಮುನ್ಸೂಚನೆ ಇಲ್ಲದೆ ಸೇವೆಯಿಂದ ತೆಗೆದು ಹಾಕಲಾಗುವುದು. 

06. 


ಅಭ್ಯರ್ಥಿಯು ಸೇವೆಗೆ ಹಾಜರಾಗುವ ಸರ್ಭದಲ್ಲಿ ಭಾರತ ಸಂವಿಧಾನದ ರೀತ್ಯಾ "ನಿಷ್ಟೆಯ ಪಮಾಣ ವಚನ " ಸ್ವೀಕರಿಸತಕ್ಕದ್ದು. 





೧೯೮ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೧೯, ೨೦೧೫ ಭಾಗ ೫ 





07. 


08. 


09. 


10. 


11. 


12. 


13. 


14. 


15. 


16. 
17. 


ಅಭ್ಯರ್ಥಿಗಳು ಸರ್ಕಾರದ ಸಕ್ಷಮ ಜಿಲ್ಲಾ ವೈದ್ಯಕೀಯ ಪಾಧಿಕಾರದಿಂದ ಪಡೆದಿರುವ ದೈಹಿಕ ಅರ್ಹತಾ ಪಮಾಣ ಪತವನ್ನು 
ಕರ್ತವ್ಯಕ್ಕೆ ಹಾಜರಾದ ಸ೦ದರ್ಭದಲ್ಲಿ ತಹಶೀಲ್ದಾರ್‌ ಇವರಿಗೆ ಸಲ್ಲಿಸತಕ್ಕದ್ದು. 
ಸರ್ಕಾರದ ಸುತ್ತೋಲೆ ಸ೦. ಕ೦ಇ 54 ಬಿಎಸ್‌ಸಿ 2007 ದಿನಾ೦ಕ 27.03.2007ರ ಅನ್ವಯ ಅಂತರ ಜಿಲ್ಲಾ ವರ್ಗಾವಣೆಗೆ 
ತುಮಕೂರು ಜಿಲ್ಲೆಯಲ್ಲಿ ಕನಿಷ್ಟ ಪಕ್ಷ 05 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 
ಅಭ್ಯರ್ಥಿಗಳು ಉದ್ಯೋಗ ವಿನಿಮಯ ಕೇಂದದಲ್ಲಿ ನೋಂದಾಯಿಸಿದ್ದಲ್ಲಿ, ಗುರುತಿನ ಚೀಟಿಯನ್ನು ತಹಶೀಲ್ದಾರರು 
ಅಭ್ಯರ್ಥಿಗಳಿಂದ ಪಡೆದು ಉದ್ಯೋಗ ವಿನಿಮಯ ಕೇ೦ದಕ್ಕೆ ಸರ೦ಡರ್‌ ಮಾಡುವುದು. 
ಅಭ್ಯರ್ಥಿಗಳು ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು 1958 ಕರ್ನಾಟಕ ನಾಗರಿಕ ಸೇವಾ (ಸಿಸಿಎ)ನಿಯಮಾವಳಿ 1957 
ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಾವಳಿ 1966 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ 
ನಿಯಮಾವಳಿಗಳಿಗೆ ಬದ್ಧರಾಗಿರುತ್ತಾರೆ. 
ಇದು ನೇರ ನೇಮಕಾತಿ ಹುದ್ದೆ ಆದ ಕಾರಣ ನೇಮಕಾತಿ ಆದೇಶದ ದಿನಾ೦ಕ ಆಧರಿಸಿ ಜೇಷ್ಠತೆಯನ್ನು 
ಪರಿಗಣಿಸಲಾಗುವುದು. 
ಗಾಮಲೆಕ್ಕಿಗರ ಹುದ್ದೆಗೆ ನೇಮಕಾತಿ ಹೊಂದಿರುವುದರಿಂದ ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವಾಗ ರೂ.1000/-(ಒ೦ದು 
ಸಾವರ ಮಾತ) ಭದತಾ ಠೇವಣಿಯನ್ನು ನಗದು ರೂಪದಲ್ಲಾಗಲೀ, ಅಥವಾ ರಾಷ್ಟ್ರೀಯ ಉಳಿತಾಯ ಪತದ ಮೂಲಕವಾಗಲೀ 
ಸಂಬಂಧಪಟ್ಟ” ತಹನೇಲ್ದಾರ್‌ರವರಲ್ಲಿ ಕಿ ಡಿಸತಕ್ಕದ್ದು. ಅಥವಾ ಈ ಮೊತ್ತಕ್ಕೆ ಭದತಾ ಮುಚ್ಚಳಿಕೆ ಪತವನ್ನು ಛಾಪಾ 
ಕಾಗದದಲ್ಲಿ ಬರೆಯಿಸಿ ಒಬ್ಬರ ಜಾಮೀನು ಕೊಡತಕ್ಕದ್ದು. ತಹಶೀಲ್ದಾರರು ಈ ಮೊತ್ತದ ರಾಷ್ಟ್ರೀಯ ಉಳಿತಾಯ ಪತದ ಲಕ 
ಸರ್ಕಾರಕ್ಕೆ ಫೆ ಫ್ಲೆಡ್ಜ್‌ ಮಾಡಿಕೊಳ್ಳತಕ್ಕದ್ದು 
ಅಭ್ಯರ್ಥಿಯು ಇಲಾಖೆಯಿಂದ ಕಾಲಕಾಲಕ್ಕೆ ನಿಗದಿಪಡಿಸಿದ ಹಾಗೂ ನಿಗದಿಪಡಿಸಲಾಗುವ ವಿವಿಧ ಪರೀಕ್ಷೆ / ತರಬೇತಿಗಳನ್ನು 
ಯಶಸ್ವಿಯಾಗಿ ಮುಗಿಸತಕ್ಕದ್ದು. 
ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವ ಹಾಗೂ ಇಲಾಖಾ ಮುಖ್ಯಸ್ಥರ ಮೂಲಕ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು 
ನಿಯಮಾವಳಿಗಳನ್ನು ಉಲ್ಲಂಘಿಸಿ ಅರ್ಜಿ ಸಲ್ಲಿಸಿರುವುದಿಲ್ಲವೆ೦ಬ ಬಗ್ಗೆ ಪಮಾಣ ಪತವನ್ನು ಸಲ್ಲಿಸತಕ್ಕದ್ದು. ಹಾಗೂ ಮೇಲೆ 
ಸೂಚಿಸಿದ ಕಾರ್ಯಸ್ಥಳಗಳಲ್ಲಿ ವರದಿ ಮಾಡಿಕೊಳ್ಳುವ ಮೊದಲು ಮುಂಚಿನ ಸೇವೆಯಿಂದ ಬಿಡುಗಡ ಆದೇಶ ಪಡೆದಿರಬೇಕು. 
ಅಭ್ಯರ್ಥಿಗಳು ತಮ್ಮ, ಕುಟುಂಬದ ಒಟ್ಟು ಚರ- ಸ್ಥಿರ ಆಸ್ತಿಯ ವಿವರದ ಬಗ್ಗೆ ವರದಿಯನ್ನು ನಿಗಧಿಪಡಿಸಲಾಗಿರುವ 
ನಮೂನೆಯಲ್ಲಿ ಸಲ್ಲಿಸತಕ್ಕದ್ದು. 
ಅಭ್ಯರ್ಥಿಗೆ ಕೆಲಸಕ್ಕೆ ಹಾಜರಾಗುವ ಸ೦ದರ್ಭದಲ್ಲಿ ಪಯಾಣ ಭತ್ಯೆ ಅಥವಾ ಇತರೆ ಯಾವುದೇ ಭತ್ಯೆಯನ್ನು ನೀಡಲಾಗುವುದಿಲ್ಲ. 
ಈ ನೇಮಕಾತಿ ಆದೇಶದಲ್ಲಿನ ಅಭ್ಯರ್ಥಿಗಳ ವೇತನವನ್ನು ಪ್ರಥಮ ವೇತನ ಡ್ರಾ ಮಾಡಲು ಈ ಕಛೇರಿಯ ಆದೇಶ ಪಡೆಯದೆ 
ಡ್ರಾ ಮಾಡದಿರಲು ಸಂಬಂಧಪಟ್ಟ ತಹಸೀಲ್ದಾರ್‌ರವರಿಗೆ ಸೂಚಿಸಿದೆ. 

ಕೆ.ಎಸ್‌.ಸತ್ಯಮೂರ್ತಿ 


PR. 53 ಜಿಲ್ಲಾಧಿಕಾರಿ, 
Sc. 50 ಕುವ ಕಾಡಾ ಚಃ 


ಉಲ್ಲೇಖಃ- 


ಜಿಲ್ಲಾಧಿಕಾರಿಯವರ ಕಛೇರಿ, ತುಮಕೂರು ಜಿಲ್ಲೆ. ತುಮಕೂರು. 
ಅಧಿಕೃತ ಜ್ಞಾಪನ 
ನಂ.ವಿಎಎಸ್‌.ಸಿಆರ್‌:165/13-14, ದಿನಾ೦ಕ: 19.02.2015 


ಷಯ : ತುಮಕೂರು ಜಿಲ್ಲೆಯ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ 
ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು:- 


ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 128 ಸೆನೆನಿ 2006, ದಿನಾ೦ಕ;-01.08.2009 


[ON 


ಸರ್ಕಾರದ ಸುತ್ತೋಲೆ ಸಂಖ್ಯೆ ಕಂಇ 100 ಬಿಎಸ್‌ಸಿ 2011, ದಿನಾ೦ಕ:-29.06.2012 

ಸರ್ಕಾರದ ಪತ್ರ ಸಂಖ್ಯೆ ಕಂಇ 31 ಬಿಎಸ್‌ಸಿ 2014, ದಿನಾ೦ಕ:- 01.09.2014 

ಈ ಕಛೇರಿಯ ಆಧಿಸೂಚನೆ ಸಂಖ್ಯೆ ಗ್ರಾಲೆ ಸಿಬ್ಬ೦ದಿ.ಸಿಆರ್‌. 165/13-14, ದಿನಾ೦ಕ:-04.09.2014 
ಗಾಮಲೆಕ್ಕಿಗರ ನೇರ ನೇಮಕಾತಿ ಪಾಧಿಕಾರದ ಸಭೆಯ ನಡವಳಿ ದಿನಾ೦ಕ.24.12,2014 


೦ UH ಹು ಓಟ ಓಟ 


ಈ ಕಛೇರಿಯ ಪಕಟಣೆ ಸಂಖ್ಯೆ ಗಾಲೆ ಸಿಬ್ಬ೦ದಿ.ಸಿಆರ್‌. 165/3-14, ದಿನಾ೦ಕ:-26.12.2014. 
(ಅಂತಿಮ ಆಯ್ಕೆ ಪಟ್ಟ ಮತ್ತು ಕಾಯ್ದಿರಿಸಲಾದ ಪಟ್ಟ) 


1. ಸರ್ಕಾರದ ಉಲ್ಲೇಖ (3)ರ ಪತದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಖಾಲಿ ಇರುವ ಗಾಮಲೆಕ್ಕಿಗರ ಹುದ್ದೆಗಳನ್ನು ಭರ್ತಿ 


ಮಾಡಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಸರ್ಕಾರ ಅನುಮೋದನೆಯನ್ನು ನೀಡಿದೆ. ಅದರಂತೆ ನೇಮಕಾತಿ ಪಕಿಯೆಯನ್ನು 
ಉಲ್ಲೇಖ(1) ಮತ್ತು (2)ರ ಅನ್ವಯ ಹಾಗೂ ಕರ್ನಾಟಕ ನಾಗರಿಕ ಸೇವೆ (Revenue Sub ordinate Branch )( Cadre and 
Recruitment ) (Amendment) rR 2009ರಂತೆ ಹಾಗೂ ಉಲ್ಲೇಖ(3)ರ ಸರ್ಕಾರದ ಪತದ ನಿರ್ದೇಶನದಂತೆ 2014-15ನೇ 
ಸಾಲಿಗೆ 65 ಗಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಗ್ರಾಮಲೆಕ್ಕಿಗರ ನೇರ ನೇಮಕಾತಿ ಪಾಧಿಕಾರದ 
ನಿರ್ಣಯದಂತೆ ಉಲ್ಲೇಖ(4)ರ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. 


ಭಾಗ ೫ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್‌ ೧೯, ೨೦೧೫ ೧೧ ೯ 





2.ತುಮಕೂರು ಜಿಲ್ಲಾ ಕಂದಾಯ ಘಟಕದಲ್ಲಿ 2014-15ನೇ ಸಾಲಿಗೆ ಅಧಿಸೂಚಿಸಲಾದ 65 ಗಾಮಲೆಕ್ಕಿಗರ ಹುದ್ದೆಗಳನ್ನು ಭರ್ತಿ ಮಾಡಲು 
ಅನ್‌ಲೈನ್‌ ಮೂಲಕ ಸ್ವೀಕೃತವಾದ ಅರ್ಜಿಗಳಲ್ಲಿ 1:5 ಅನುಪಾತದಲ್ಲಿ ಪರಿಶೀಲನಾ ಪಟ್ಟಿಯನ್ನು ತಯಾರಿಸಿ ದಿನಾ೦ಕ.30.10.2014ರಂದು ಪಕಟಿಸಿ ಸದರಿ 
ಪಟ್ಟಿಯಲ್ಲಿನ ಅಭ್ಯರ್ಥಿಗಳ ಮೂಲ ದಾಖಲೆಯನ್ನು ದಿನಾಂಕ.20.11.2014ರ೦ದು ಪರಿಶೀಲಿಸಲಾಗಿದೆ. 


3. ದಿನಾಂಕ:-05.12.2014ರಂದು ಪಕಟಣೆಯೊಂದಿಗೆ 1:1 ತಾತ್ಕಾಲಿಕ ಆಯ್ಕೆ ಮತ್ತು ಕಾಯ್ದಿರಿಸಿದ ಆಯ್ಕೆ ಪಟ್ಟಿಯನ್ನು ಹೊರಡಿಸಿ 


ದಿನಾಂಕ.05.12.2014 ರಿಂದ 11.12.2014ರ ವರೆಗೆ ಅಭ್ಯರ್ಥಿಗಳಿಂದ ಆಕ್ಷೇಪಣೆ / ತಕರಾರು ಇದ್ದಲ್ಲಿ ಸಲ್ಲಿಸುವಂತೆ ತಿಳಿಸಲಾಗಿತ್ತು. ನಿಗದಿತ ಅವಧಿಯೊಳಗೆ 
ಸ್ವೀಕೃತವಾಗಿರುವ ಆಕ್ಷೇಪಣೆ / ತಕರಾರು ಕುರಿತು ಪರಿಶೀಲಿಸಿ ಕಮ ಕೈಗೊಳ್ಳಲಾಗಿದೆ. 


4. ಅರ್ಹ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಮೆರಿಟ್‌ ಮತ್ತು ಮೀಸಲಾತಿ ಆಧಾರದ ಮೇರೆಗೆ 65 ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು 
ಮತ್ತು ಕಾಯ್ದಿಸಿರಿದ ಪಟ್ಟಿಯನ್ನು ಜಿಲ್ಲಾಧಿಕಾರಿಯವರ ಅಧಿಕೃತ ವೆಬ್‌ಸೈಟ್‌ ನಲ್ಲಿ ದಿನಾಂಕ.26.12.2014ರಂದು www.tumkur.nic.in 
ಪಚುರಪಡಿಸಲಾಗಿದೆ. 

5. ಈ ಕೆಳಕಾಣಿಸಿರುವ ಅಭ್ಯರ್ಥಿಗಳು ಉಲ್ಲೇಖ(6)ರಲ್ಲಿ ಪ್ರಕಟಿಸಲಾಗಿರುವ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಇರುತ್ತಾರೆ. ಅಭ್ಯರ್ಥಿಗಳ ಮೂಲ 
ದಾಖಲೆಗಳ ನೈಜ್ಯತೆ ಕುರಿತು ವರದಿ / ಗುಣ ನಡತೆ ಕುರಿತು ಪೊಲೀಸ್‌ ವರದಿ/ ಸಿಂಧುತ್ವ ಇವುಗಳನ್ನು ಈ ಕಛೇರಿಯಲ್ಲಿ ಸ್ವೀಕರಿಸಲಾಗಿದ್ದು, ಅದರಂತೆ 
ಈ ಕೆಳಗೆ ಹೆಸರಿಸಿದ 05 ಆಯ್ಕೆಯಾದ ಅಭ್ಯರ್ಥಿಗಳನ್ನು ಗಾಮಲೆಕ್ಕಾಧಿಕಾರಿ ಹುದ್ದೆಯ ರೂ.11600-200-12000-250-13000-300-14200- 
350-15600-400-17200-450-19000-500-21000 ವೇತನ ಶೇಣಿ ಯಲ್ಲಿ ಅವರ ಹೆಸರಿನ ಎದುರು ನಮೂದಿಸಿರುವ ಕಂದಾಯ 
ವೃತ್ತಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಕಾತಿ ಮಾಡಿ ಆದೇಶ ಹೊರಡಿಸಿದೆ. 



































ಕ ಗಾಮಲೆಕ್ಕಿಗರ ಹುದ್ದೆಗೆ ಕರ್ತವ್ಯದ ಮೇಲೆ 
ಗ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ನೇಮಕ ಮಾಡಲಾದ ಹಾಜರಾಗಬೇಕಾದ 
ಸಃ ತಾಲ್ಲೂಕು ಹಾಗೂ ಸ್ಥಳ ಕಛೇರಿ 
1 ಶೀಡಿ.ಎನ್‌.ಕಳಸೇಗೌಡ ಬಿನ್‌ ನಾಗರಾಜು, ದೇವಲಾಪುರ, ದೊಡ್ಡಸಾಗ್ಗೆರೆ ವೃತ್ತ ತಾಲ್ಲೂಕು ಕಛೇರಿ, 
ನಾಗಮಂಗಲ ತಾಲ್ಲೂಕು , ಮಂಡ್ಯ ಜಿಲ್ಲೆ-571445 ಹೊಳವನಹಳ್ಳಿ ಹೋಬಳಿ, ಕೊರಟಗೆರೆ 
ಕೊರಟಗೆರೆ ತಾಲ್ಲೂಕು ತಾಲ್ಲೂಕು. 
2 ಕುಮಾರಿ ವೈ. ಪಿ. ಮಮತ ಬಿನ್‌ ಪಕಾಶಯ್ಯ, ಯಲಚಗೆರೆ ವೃತ್ತ, ತಾಲ್ಲೂಕು ಕಛೇರಿ, 
ಯಡವನಹಳ್ಳಿ ಗಾಮ, ಕಡಬ ಹೋಬಳಿ, ಗುಬ್ಬಿ ಕೋಳಾಲ ಹೋಬಳಿ, ಕೊರಟಗೆರೆ 
3 ಕುಮಾರಿ ಕಲ್ಪನಾ ಕೆ.ವಿ. ಬಿನ್‌ ವೆಂಕಟರಾಮಯ್ಯ, ನೇಗಲಾಲ ವೃತ್ತ, ತಾಲ್ಲೂಕು ಕಛೇರಿ, 
ಕುರುಬರಹಳ್ಳಿ, ಸಂಪಿಗೆಹೊಸಹಳ್ಳಿ ಅಂಚೆ, ದಂಡಿನಶಿವರ ಸಿ.ಎನ್‌.ದುರ್ಗ ಹೋಬಳಿ, ಕೊರಟಗೆರೆ 
ಹೋಬಳಿ, ತುರುವೇಕೆರೆ ತಾಲ್ಲೂಕು-572225 ಕೊರಟಗೆರೆ ತಾಲೂಕು. ತಾಲೂಕು. 
4 ಶೀ ಕೆ.ಎನ್‌.ಕಿರಣ್‌ ಕುಮಾರ್‌ ಬಿನ್‌ ನರಸಿ೦ಹಮೂರ್ತಿ ಹಾಲೇನಹಳ್ಳಿ ವೃತ್ತ, 
ಫಗ ಚಡ್‌ ತಾಲ್ಲೂಕು ಕಛೇರಿ, 
ಕೊಡ್ಡಹಳ್ಳಿ ಗಾಮ ಮತ್ತು ಅಂಚೆ ಹೊಳವನಹಳ್ಳಿ ಕಳ್ಳಂಬೆಳ್ಳ ಹೋಬಳಿ, 
ನ್‌ ಶಿರಾ ತಾಲ್ಲೂಕು. 
ಶೀಟಿ. ಕೊರಟಗೆರೆ ತಾಲ್ಲೂಕು -572129 ಶಿರಾ ತಾಲೂಕು ಣೌ 
5 ಕುಮಾರಿ ರಂಜಿತ. ಎನ್‌ ಬಿನ್‌ ನಾಗರಾಜನಾಯ್ಕ, ಭೂಪಸಂದ ವೃತ್ತ, 
ನ್‌ ತಾಲ್ಲೂಕು ಕಛೇರಿ, 
ಒಬಳದೇವರಹಳ್ಳಿ ಗಾಮ, ವಡ್ಡಗೆರೆ ಅಂಚೆ, ಕಸಬಾ ಕಳಂಬೆಳ ಹೋಬಳಿ, ದು 
ಹೋಬಳಿ, ಕೊರಟಗೆರೆ” ತಾಲ್ಲೂಕು-572129. Rp ಶಿರಾ ತಾಲ್ಲೂಕು. 
ಶಿರಾ ತಾಲ್ಲೂಕು. 
ಷರತ್ತುಗಳು 


01. ನೇಮಕವಾದ ಅಭ್ಯರ್ಥಿಗಳು ಈ ಆದೇಶ ದಿನಾಂಕದಿಂದ 15 ದಿವಸಗಳೊಳಗಾಗಿ ಅವರ ಹೆಸರಿನ ಮುಂದೆ ಸೂಚಿಸಿರತಕ್ಕ 
ತಾಲ್ಲೂಕು ತಹಸೀಲ್ದಾರರ ಸಮಕ್ಷಮದಲ್ಲಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 


02. ಅಭ್ಯರ್ಥಿಯು ತನ್ನ ಹುಟ್ಟಿದ ದಿನಾ೦ಕ , ಶೈಕ್ಷಣಿಕ ಅರ್ಹತೆಗಳ ಪಮಾಣ ಪತ್ರ ಹಾಗೂ ಸಕ್ಷಮ ಪ್ರಾಧಿಕಾರದಿ೦ದ ನೀಡಲ್ಪಟ್ಟ 
ಮೀಸಲಾತಿ ಪಮಾಣ ಪತ್ರ i ಆಯ್ಕೆಯಾದ ಅಭ್ಯರ್ಥಿಗಳು ಮಾತ) ಗೂ ಅಭ್ಯರ್ಥಿಯು ವಾಸಿಸುತ್ತಿರುವ 
ಕ್ಷೇತ, ಸಂಬಂಧಿಸಿದ ಕನಿಷ್ಠ ಇಬ್ಬರು ಗಣ್ಯವ್ಯಕ್ತಿಗಳಿ೦ದ 'ನೀಡಲ್ಪಟ್ಟ ನಡತೆ ಪಮಾಣ ಪತ್ರ ಇವುಗಳ ಮೂಲ ಪ್ರತಿಗಳನ್ನು ಕರ್ತವ್ಯಕ್ಕೆ 
ಹ. ಸಂದರ್ಭದಲ್ಲಿ ತಹಶೀಲ್ದಾರ್‌ ಇವರಿಗೆ ನೀಡತಕ್ಕದ್ದು. ಅಭ್ಯರ್ಥಿಯ ಗುರುತಿನ ಬಗ್ಗೆ ನಿಖರವಾಗಿ Be ಗಟೂ 
ನ೦ತರ ಕರ್ತವ್ಯಕ್ಕೆ ತೆಗೆದುಕೊಳ್ಳಲು ತಹಶೀಲ್ದಾರ್‌ ಇವರಿಗೆ ತ 


03. ಅಭ್ಯರ್ಥಿಗಳು ಕೆಲಸಕ್ಕೆ ಹಾಜರಾದ ದಿನಾಂಕದಿಂದ 2 ವರ್ಷಗಳ ಅವಧಿಗೆ ಪರಿವೀಕ್ಷಣಾ (ಪೊಬೇಷನರಿ) ಅವಧಿಯಲ್ಲಿದ್ದು ಅವರು 
ಈ ಅವಧಿಯಲ್ಲಿ ಕೆಳಗೆ ನಮೂದಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗತಕ್ಕದ್ದು. (1) ಅಕೌಂಟ್ಸ್‌ 
ಲೋಯರ್‌(2)ರೆವಿನ್ಯೂ ಲೋಯರ್‌(3) ಕನ್ನಡ ಭಾಷಾ ಪರೀಕ್ಷೆ (ಎಸ್‌ಎಸ್‌ಎಲ್‌ಸಿ ಯಲ್ಲಿ ಕನ್ನಡ ಭಾಷೆಯನ್ನು ಪಥಮ ಅಥವಾ 
ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ, ಕನ್ನಡ ಭಾಷೆ ಪರೀಕ್ಷೆಯನ್ನು ಪಾಸು ಮಾಡತಕ್ಕದ್ದು) ಈ ಅವಧಿಯಲ್ಲಿ ನಿಗದಿತ 
ಇಲಾಖಾ ಪರೀಕ್ಷೆಗಳನ್ನು ಪಾಸು ಮಾಡದಿದ್ದಲ್ಲಿ ಅಥವಾ ಕೆಲಸ ಕಾರ್ಯ ನಿರ್ವಹಣೆ ತೃಪ್ತಿಕರವಾಗಿರಧಿದ್ದಲ್ಲಿ ಅವರನ್ನು ಕರ್ನಾಟಕ 











R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 








೨೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೯, ೨೦೧೫ ಭಾಗ ೫ 





04. 


05. 


06. 


07. 


08. 


09. 


10. 


11, 
12. 


13. 


14. 


15. 


16. 


17. 


ನಾಗರೀಕ ಸೇವಾ (ಪರಿವೀಕ್ಷಣಾ)ನಿಯಮಗಳು 1977 ನಿಯಮ 6(1)ರಂತೆ ಸೇವೆಯಿಂದ ವಿಮೋಚನೆಗೊಳಿಸಲಾಗುವುದು 
(discharge). 
ಗಾಮಲೆಕ್ಕಿಗ ಹುದ್ದೆಗೆ ಮೆರಿಟ್‌ ಮತ್ತು ರೋಸ್ಪರ್‌ ಆಧಾರದ ಮೇರೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಇರುವ ಅಭ್ಯರ್ಥಿಗಳು 
ನೇಮಕಾತಿ ಆದೇಶದಂತೆ ಕರ್ತವ್ಯಕ್ಕೆ ಹಾಜರಾದ ನ೦ತರ 2 ವರ್ಷಗಳ ಪರಿವೀಕ್ಷಣಾ ಅವಧಿಯಲ್ಲಿ ವರ್ಗಾವಣೆ / ನಿಯೋಜನೆಗೆ 
ಅರ್ಹರಾಗಿರುವುದಿಲ್ಲ. 
ಈ ನೇಮಕಾತಿಯು ಸ೦ಪೂರ್ಣ ತಾತ್ಕಾಲಿಕವಾಗಿದ್ದು ಸರ್ಕಾರವು ಇಚ್ಛಿಸಿದಲ್ಲಿ ಅಥವಾ ಹುದ್ದೆಗಳು ರದ್ದಾದಲ್ಲಿ ಅಥವಾ ಸಿ೦ಧುತ್ವದ 
ನೈಜತೆ ಸಾಬೀತಾಗದಿದ್ದಲ್ಲಿ ಅಥವಾ ಸುಳ್ಳು ಮಾಹಿತಿ ನೀಡಿ, ಉಧ್ಯೋಗ ಪಡೆದಿರುವಿದು ಕಂಡು ಬಂದಲ್ಲಿ ತಕ್ಷಣ ಸಮಯದಲ್ಲಿ 
ಯಾವುದೇ ಮುನ್ನೂಚನೆ ಇಲ್ಲದೆ ಸೇವೆಯಿಂದ ತೆಗೆದು ಹಾಕಲಾಗುವುದು. 
ಅಭ್ಯರ್ಥಿಯು ಸೇವೆಗೆ ಹಾಜರಾಗುವ ಸಂಧರ್ಭದಲ್ಲಿ ಭಾರತ ಸಂವಿಧಾನದ ರೀತ್ಯಾ "ನಿಷ್ಠೆಯ ಪಮಾಣ ವಚನ " ಸ್ವೀಕರಿಸತಕ್ಕದ್ದು. 
ಅಭ್ಯರ್ಥಿಗಳು ಸರ್ಕಾರಧ ಸಕ್ಷಮ ಜಿಲ್ಲಾ ವೈದ್ಯಕೀಯ ಪಾಧಿಕಾರದಿಂದ ಪಡೆದಿರುವ ದೈಹಿಕ ಅರ್ಹತಾ ಪಮಾಣ ಪತವನ್ನು 
ಕರ್ತವ್ಯಕ್ಕೆ ಹಾಜರಾದ ಸ೦ದರ್ಭದಲ್ಲಿ ತಹಶೀಲ್ದಾರ್‌ ಇವರಿಗೆ ಸಲ್ಲಿಸತಕ್ಕದ್ದು. 
ಸರ್ಕಾರದ ಸುತ್ತೋಲೆ ಸ೦. ಕ೦ಇ 54 ಬಿಎಸ್‌ಸಿ 2007 ದಿನಾ೦ಕ 27.03.2007ರ ಅನ್ವಯ ಅಂತರ ಜಿಲ್ಲಾ ವರ್ಗಾವಣೆಗೆ 
ತುಮಕೂರು ಜಿಲ್ಲೆಯಲ್ಲಿ ಕನಿಷ್ಟ ಪಕ್ಷ 05 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 
ಅಭ್ಯರ್ಥಿಗಳು ಉದ್ಯೋಗ ವಿನಿಮಯ ಕೇ೦ದದಲ್ಲಿ ನೋಂ೦ದಾಯಿಸಿದ್ದಲ್ಲಿ. ಗುರುತಿನ ಚೀಟಿಯನ್ನು ತಹಶೀಲ್ದಾರರು ಅಭ್ಯರ್ಥಿಗಳಿ೦ಧ 
ಪಡೆದು ಉದ್ಯೋಗ ವಿನಿಮಯ ಕೇಂದಕ್ಕೆ ಸರಂಡರ್‌ ಮಾಡುವುದು. 
ಅಭ್ಯರ್ಥಿಗಳು ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು 1958 ಕರ್ನಾಟಕ ನಾಗರಿಕ ಸೇವಾ (ಸಿಸಿಎ)ನಿಯಮಾವಳಿ 1957 
ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಾವಳಿ 1966 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ 
ನಿಯಮಾವಳಿಗಳಿಗೆ ಬದ್ಧರಾಗಿರುತ್ತಾರೆ. 
ಇದು ನೇರ ನೇಮಕಾತಿ ಹುದ್ದೆ ಆದ ಕಾರಣ ನೇಮಕಾತಿ ಆದೇಶದ ದಿನಾ೦ಕ ಆಧರಿಸಿ ಜೇಷ್ಠತೆಯನ್ನು ಪರಿಗಣಿಸಲಾಗುವುದು. 
ಗಾಮಲೆಕ್ಕಿಗರ ಹುದ್ದೆಗೆ ನೇಮಕಾತಿ ಹೊಂದಿರುವು ದರಿಂದ ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವಾಗ ರೂ.1000/-(ಒ೦ದು 
ಸಾವಿರ ಮಾತ) ಭದತಾ ಠೇವಣಿಯನ್ನು ನಗದು ರೂಪದಲ್ಲಾಗಲೀ, ಅಥವಾ ರಾಷ್ಟೀಯ ಉಳಿತಾಯ ಪತದ ಮೂಲಕವಾಗಲೀ 
ಸಂಬಂಧಪಟ್ಟ ತಹಸೀಲ್ದಾರ್‌ರವರಲ್ಲಿ ಹಾಜರುಪಡಿಸತಕ್ಕದ್ದು. ಅಥವಾ ಈ ಮೊತ್ತಕ್ಕೆ ಭದತಾ ಮುಚ್ಚಳಿಕೆ ಪತವನ್ನು ಛಾಪಾ 
ಕಾಗದದಲ್ಲಿ ಬರೆಯಿಸಿ ಒಬ್ಬರ ಜಾಮೀನು ಕೊಡತಕ್ಕದ್ದು. ತಹಶೀಲ್ದಾರರು ಈ ಮೊತ್ತದ ರಾಷ್ಟೀಯ ಉಳಿತಾಯ ಪತದ ಮೂಲಕ 
ಸರ್ಕಾರಕ್ಕೆ ಪೆಡ್‌ ಮಾಡಿಕೊಳತಕ್ತದ್ದು. 
ಣಜ ಬ ಠ್‌ 
ಅಭ್ಯರ್ಥಿಯು ಇಲಾಖೆಯಿಂದ ಕಾಲಕಾಲಕ್ಕೆ ನಿಗದಿಪಡಿಸಿದ ಹಾಗೂ ನಿಗದಿಪಡಿಸಲಾಗುವ ವಿವಿಧ ಪರೀಕ್ಷೆ/ ತರಬೇತಿಗಳನ್ನು 
ಯಶಸ್ಸಿಯಾಗಿ ಮುಗಿಸತಕ್ತದ್ದು. 
ಯ ನ) 

ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವ ಹಾಗೂ ಇಲಾಖಾ ಮುಖ್ಯಸ್ಥರ ಮೂಲಕ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು 
ನಿಯಮಾವಳಿಗಳನ್ನು ಉಲ್ಲಂಘಿಸಿ ಅರ್ಜಿ ಸಲ್ಲಿಸಿರುವುದಿಲ್ಲವೆ೦ಬ ಬಗ್ಗೆ ಪಮಾಣ ಪತವನ್ನು ಸಲ್ಲಿಸತಕ್ಕದ್ದು. ಹಾಗೂ ಮೇಲೆ 
ಸೂಚಿಸಿದ ಕಾರ್ಯಸ್ಥಳಗಳಲ್ಲಿ ವರದಿ ಮಾಡಿಕೊಳ್ಳುವ ಮೊದಲು ಮುಂಚಿನ ಸೇವೆಯಿಂದ ಬಿಡುಗಡೆ ಆದೇಶ ಪಡೆದಿರಬೇಕು. 
ಅಭ್ಯರ್ಥಿಗಳು ತಮ್ಮ ಕುಟು೦ಬದ ಒಟ್ಟು ಚರ- ಸ್ಥಿರ ಆಸ್ತಿಯ ವಿವರದ ಬಗ್ಗೆ ವರದಿಯನ್ನು ನಿಗಧಿಪಡಿಸಲಾಗಿರುವ ನಮೂನೆಯಲ್ಲಿ 
ಸಲ್ಲಿಸತಕ್ಕದ್ದು. 

ದ ಎ 
ಅಭ್ಯರ್ಥಿಗೆ ಕೆಲಸಕ್ಕೆ ಹಾಜರಾಗುವ ಸಂಧರ್ಭದಲ್ಲಿ ಪಯಾಣ ಭತ್ಯೆ ಅಥವಾ ಇತರೆ ಯಾವುದೇ ಭತ್ಯೆಯನ್ನು ನೀಡಲಾಗುವುದಿಲ್ಲ. 
ಈ ನೇಮಕಾತಿ ಆದೇಶದಲ್ಲಿನ ಅಭ್ಯರ್ಥಿಗಳ ವೇತನವನ್ನು ಪ್ರಥಮ ವೇತನ ಡಾ ಮಾಡಲು ಈ ಕಛೇರಿಯ ಆದೇಶ ಪಡೆಯದೆ 
ಡಾ ಮಾಡದಿರಲು ಸಂಬಂಧಪಟ್ಟ ತಹಸೀಲ್ದಾರ್‌ರವರಿಗೆ ಸೂಚಿಸಿದೆ. 

ಕೆ.ಎಸ್‌.ಸತ್ಯಮೂರ್ತಿ 


PR. 52 ಜಿಲ್ಲಾಧಿಕಾರಿ, 
Sc. 50 ತುಮಕೂರು ಜಿಲ್ಲೆ. 





ಮುದ್ರಕರು ಹಾಗೂ ಪಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


